ಮೋಹನ ತರ೦ಗ 


ನೀಳ್ಲವನ : ಚೀರೂರು ಶ್ರೀ ಚಿದಂಬರ ಜೋಯಿಸರು 


ಕರ್ನಾಟಕ ಗಾಂಧೀ ಸ್ಕಾರಕ ನಿಧಿ (ರಿ) 
ಗಾಂಧೀ ಸ್ವಾರಕನಿಧಿ (ರಿ.). ಗಾಂಧೀ ಭವನ, 
ನನ್ನ ಜೀವವೇ ನನ್ನ ಕಡ ಕುಮಾರಪಾರ್ಕ್‌ ರಸ್ತೆ, ಬೆಂಗಳೂರು - 56೦ ೦೦1. 


ಮೋಹನ ತರಂಗ 


Mohana Taranga - A Poem on Mahatma Gandhi 


by Beruru Sri Chidambara Jois. 

Published by: Karnataka Gandhi Smaraka Nidhi ® 
Gandhi Smaraka Nidhi ®@, Gandhi Bhavan, 
Kumarapark Road, Bangalore - 560 001. 


Pp: 


ಅ ಬೀರೂರು ಶ್ರೀ ಪೀತಾಂಬರ ಜೋಯಿಸರು 


ಪ್ರಥಮ ಮುದ್ರಣ : ಅಕ್ಟೋಬರ್‌ 2, 2011 


ಪ್ರತಿಗಳು : 1000 


ಬೆಲೆ : ರೂ.40.00 


ಮುದ್ರಣ : ಓ.ಎಸ್‌. ಪ್ರಿಂಟ್ಸ್‌ 
ಬೆಂಗಳೂರು-1೦. 
ದೂ: ೨8453 2೦೨೨೦1 


ಶ್ರೀ 
॥ ಮೋಹನ ತರಂಗ ॥ 


ಶಾರದಾಂಬೆಯ ಪಾದಪಾಥೋಜಗಳಿಗೆರಗಿ 
ಭಾರತಾಂಬೆಯ ಹೃದಯ ಪೀಠದಲ್ಲಿರಿಸಿ 
ಹೇರಂಬನಂ ಮೊದಲೆ ಭಕ್ತಿಯಿಂ ಜಾನಿಸುತೆ 
ಆರಂಭಿಸುವೆನಿಂದು ಗಾಂಧಿ ಚರಿತೆಯನು ॥1॥ 


ಗಾಂಧೀಜಿಯೆನ್ನುವರು ಬಾಪುಯೆಂಬರ್‌ ಕೆಲರ್‌ 
ಗಾಂಧಿತಾತನು ತಾನು ಮುದ್ದು ಮಕ್ಕಳಿಗೆ 

ನಾಂದಿಯನು ಹಾಡಿದರು ಸತ್ಯ ಶೋಧನೆಗಂದು 
ತಂದೆಯಾದರು ಇಂದು ಸ್ವಾತಂತ್ರ್ಯಯುಗಕೆ ॥2॥ 


ಧರ್ಮವೆಂಬುದಕದಕೆ ನೀತಿಯೇ ಜೀವಾಳ 
ಕರ್ಮಯೋಗವೆ ಅದರ ಬಹಿರಂಗದೊಡಲು 
ಮರ್ಮವದು ಸತ್ಯತಾ ಸತ್ಕರೂಪನು ಶಿವನು 
ಕರ್ಮದಲಿ ಸತ್ಯವನು ಬೆರಸಿದರು ಗಾಂಧಿ 13 


ಎನಗೆ ಕುಟಿಲತೆಯಲ್ಲಿ ಸಾಟಿಯಾದವರಿಲ್ಲ 
ಎನ್ನಂತೆ ಖಲನಿಲ್ಲ ಕಾಮಿ ಯಿಲ್ಲ 
ಮನವರಿಕೆಯಾಗಿರಲು ಶಿವನೆ ಪಿತನೆಂಬುದದು 
ತನುವಿತ್ತ ದೇವನಂ ನೆನೆಯದ ಕೃತಘ್ನ ॥4॥ 


WW ಚ್‌ 
12 Lope ್ಮ- ತ py 
ಕ್ಕ ರ ಸಳ A ಕಃ A “bp 
Ld ನ್‌ $4, ದ್ದ ತೆ | ತ ಛಿ , wt ಖಿ 
"ಹಿ po : ಕಳ ಅ ಲ್‌ 8 ತ್ನ ₹೬ 8 
Mey ಗ DNA? ಗರ ಚ್ಪ ದ 


“ಮೋಹನ ತರಂಗ' ವಾಚನ-ವ್ಯಾಖ್ಯಾನ 


(ಎಡದಿಂದ ಬಲಕ್ಕೆ) ಬೀರೂರು ಚಿದಂಬರ ಜೋಯಿಸರು, ಮತ್ತೂರು ಕೃಷ್ಣಮೂರ್ತಿ, ಹೊಸಹಳ್ಳಿ ರಾಮಶಾಸ್ತ್ರೀ, 
ಸೌ॥ ವೇದಾ ಬಾಲಸುಬ್ರಹ್ಮಣ್ಯ ಮತ್ತು ಕುಮಾರಿ ಆರ್‌. ಪದ್ಮ 


ಪ್ರಕಾಶಕರ ನುಡಿ 


ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ತೊರವೆ ರಾಮಾಯಣ ಮೊದಲಾದ ಕನ್ನಡ ಕಾವ್ಯಗಳನ್ನು 
6-7 ದಶಕಗಳಿಗೆ ಮುನ್ನ ನಮ್ಮಕರ್ನಾಟಕ ರಾಜ್ಯದ ವಿವಿಧ ಕಡೆಗಳಲ್ಲಿ ವಾಚನ ಮಾಡುವುದು ಮಾತ್ರ ರೂಢಿಯಲ್ಲಿ ಇದ್ದಿತು. 
6-7 ದಶಕಗಳಿಂದ ಈಚೆಗೆ ಕಾವ್ಯ ವಾಚನಗಳಿಗೆ ಅರ್ಥ ಹೇಳುವುದು, ಅನಂತರ ವಾಚನಕ್ಕೆ ವ್ಯಾಖ್ಯಾನ ಮಾಡುವುದೂ 
ರೂಢಿಗೆ ಬಂದಿತು. 


1960-62ರಿಂದ ಈ ಕಾವ್ಯಗಳಿಗೆ - ಮುಖ್ಯವಾಗಿ ಕುಮಾರವ್ಯಾಸ ಭಾರತಕ್ಕೆ - ವಾಚನ-ವ್ಯಾಖ್ಯಾನವು ರಾಜ್ಯದಾದ್ಯಂತ 
ನಡೆಯಲು ಆರಂಬಿಸಿತು. ಹಲವರು ವಾಚನಕಾರರು, ಮತ್ತು ವ್ಯಾಖ್ಯಾನಕಾರರು ಈ ದಿಸೆಯಲ್ಲಿ ಬಹಳ ಸೇವೆ ಮಾಡಿದ್ದಾರೆ. 
ಈ ವಾಚನ-ವ್ಯಾಖ್ಯಾನ ಪದ್ಧತಿಯಿಂದ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚು ಶ್ರೋತೃಗಳು ಬರಲಾರಂಭಿಸಿದರು. ಇದೇ ಸಮಯ 
ಸರಕಾರವು ಗಮಕಕಲಾ ಪರಿಷತ್ತನ್ನು ರೂಪಿಸಿ ಗಮಕವಾಚನ-ವ್ಯಾಖ್ಯಾನಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿತು. ಶ್ರೀಮಾನ್‌ 
ಜಿ. ನಾರಾಯಣರ ಅಧ್ಯಕ್ಷತೆಯಲ್ಲಿ ಈ ಕಲೆಯು ಹೆಸರುವಾಸಿ ಆಯಿತು. 


1968-69ರಲ್ಲಿ, ಮಹಾತಾಗಾಂಧಿಯವರ ಜನ್ಮ ಶತಮಾನೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಬೇಕು ಎಂದು 
ಸರಕಾರ ಮತ್ತು ಗಾಂಧೀ ಸಾ ಸಾಧಕ ನಿಧಿಯವರು ಯೋಜಿಸಿದರು. 


ಸರ್ವಶ್ರೀ ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗ್ಗಡೆಯವರು, ವೀರೇಂದ್ರ ಪಾಟೀಲ್‌ರು, ಸಿದ್ಧವನಹಳ್ಳಿ ಕೃಷ್ಣಶರ್ಮರು, | 
ಸಂಪದ್ಗಿರಿ ರಾಯರು, ಜಿ. ನಾರಾಯಣರು, ಶಿಕ್ಷಣಸಚಿವರಾಗಿದ್ದ ಕೆ.ವಿ. ಶಂಕರಗೌಡರು ಜೆ ಸೇರಿ ಒಂದು! 
ಸಮಿತಿಯನ್ನು ರಚಿಸಿದರು. ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ಶ್ರೀಮಾನ್‌ ಜೆ.ಎಂ.ಟಿ. ರಾಜನ್‌ ಅವರು, ಅನೇಕ! 
ಸಾಂಸ್ಕೃತಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು. "ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತದ ಧಾಟಿಯಲ್ಲಿ. 
ಜಾ ಗಾಂಧಿಯವರ ಜೀವನ ಸಾಧನೆ ಬಗೆಗೆ ಕಾವ್ಯ ರಚಿಸಬಾರದು ಏಕೆ?' ಎಂದು ವ್ಯಾಖ್ಯಾನಕಾರರಾಗಿ ' 
ಹೆಸರುವಾಸಿಯಾಗಿದ್ದ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರನ್ನು ಕೇಳಲಾಯಿತು. ಇವರ ಸೂಚನೆ ಮೇರೆಗೆ ಪ್ರ ಸಿದ್ಧ: | 
ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ವಿದ್ವಾಂಸರೂ, ಕವಿಗಳೂ ಆಗಿದ್ದ ಶ್ರೀಮಾನ್‌ ಬೀರೂರು ಚಿದಂಬರ ಜೋಯಿಸರಿಗೆ' 


ಈ ಕ್‌ ವಹಿಸಲಾಯಿತು. 


| 
: 


1968 ಅಕ್ಟೋಬರ್‌ ಮೊದಲವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾನ್ಯ ಚಿದಂಬರ ಜೋಯಿಸರು ರಚಿಸಿ ಸಿದ್ದಪಡಿಸಿದ 
"ಮೋಹನ ತರಂಗ' ಕಾವ್ಯದ ವಾಚನವ್ಯಾಖ್ಯಾನವನ್ನು ಶ್ರೀ ಹೊಸಹಳ್ಳಿ ರಾಮಶಾಸ್ತ್ರೀ ಮತ್ತು ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು. 
ನಡೆಸಿಕೊಟ್ಟರು. ಶ್ರೋತೃಗಳ ಅಪಾರ ಮೆಚ್ಚಿಗೆಗೆ ಪಾತ್ರವಾದ ಗಾಂಧೀಜಿ ಬಗೆಗಿನ ಈ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು 
ಈ ಇಬ್ಬರು ಕಲಾವಿದರೂ ಒಂದು ವರ್ಷಕಾಲ (1968-69) ರಾಜ್ಯದಾದ್ಯಂತ ಪ್ರವಾಸಮಾಡಿ ನಡೆಸಿಕೊಟ್ಟರು. ಅತ್ಯಂತ 
ಜನಪ್ರಿಯವಾದ ಈ ಕಾವ್ಯ "ಮೋಹನತರಂಗ'ವನ್ನು ಪುಸ್ತಕ ರೂಪದಲ್ಲಿ ತರಬೇಕು, ಜತೆಗೆ ಸಿ.ಡಿ. ಡಿ.ವಿ.ಡಿ ರೂಪದಲ್ಲಿಯೂ 


ಇದನ್ನು ಹೊರತರಬೇಕು ಎಂದು ತೀರ್ಮಾನಿಸಲಾಯಿತು. ಈ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ನೆರವಾದ, ಭಾರತೀಯ 
6 


ಪ್ರಕಾಶಕರ ನುಡಿ 


ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ತೊರವೆ ರಾಮಾಯಣ ಮೊದಲಾದ ಕನ್ನಡ ಕಾವ್ಯಗಳನ್ನು 
6-7 ದಶಕಗಳಿಗೆ ಮುನ್ನ ನಮ್ಮಕರ್ನಾಟಕ ರಾಜ್ಯದ ವಿವಿಧ ಕಡೆಗಳಲ್ಲಿ ವಾಚನ ಮಾಡುವುದು ಮಾತ್ರ ರೂಢಿಯಲ್ಲಿ ಇದ್ದಿತು. 
6-7 ದಶಕಗಳಿಂದ ಈಚೆಗೆ ಕಾವ್ಯ ವಾಚನಗಳಿಗೆ ಅರ್ಥ ಹೇಳುವುದು, ಅನಂತರ ವಾಚನಕ್ಕೆ ವ್ಯಾಖ್ಯಾನ ಮಾಡುವುದೂ 
ರೂಢಿಗೆ ಬಂದಿತು. 


1960-62ರಿಂದ ಈ ಕಾವ್ಯಗಳಿಗೆ - ಮುಖ್ಯವಾಗಿ ಕುಮಾರವ್ಯಾಸ ಭಾರತಕ್ಕೆ - ವಾಚನ-ವ್ಯಾಖ್ಯಾನವು ರಾಜ್ಯದಾದ್ಯಂತ 
ನಡೆಯಲು ಆರಂಭಿಸಿತು. ಹಲವರು ವಾಚನಕಾರರು, ಮತ್ತು ವ್ಯಾಖ್ಯಾನಕಾರರು ಈ ದಿಸೆಯಲ್ಲಿ ಬಹಳ ಸೇವೆ ಮಾಡಿದ್ದಾರೆ. 
ಈ ವಾಚನ-ವ್ಯಾಖ್ಯಾನ ಪದ್ದತಿಯಿಂದ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚು ಶ್ರೋತೃಗಳು ಬರಲಾರಂಭಿಸಿದರು. ಇದೇ ಸಮಯ 
ಸರಕಾರವು ಗಮಕಕಲಾ ಪರಿಷತ್ತನ್ನು ರೂಪಿಸಿ ಗಮಕವಾಚನ-ವ್ಯಾಖ್ಯಾನಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿತು. ಶ್ರೀಮಾನ್‌ 
ಜಿ. ನಾರಾಯಣರ ಅಧ್ಯಕ್ಷತೆಯಲ್ಲಿ ಈ ಕಲೆಯು ಹೆಸರುವಾಸಿ ಆಯಿತು. 


1968-69ರಲ್ಲಿ, ಮಹಾತಾಗ್ರಾಂಧಿಯವರ ಜನ್ಮ ಶತಮಾನೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಬೇಕು ಎಂದು 
ಸರಕಾರ ಮತ್ತು ಗಾಂಧೀ ಸಾ ಸಾಧಕ ನಿಧಿಯವರು ಯೋಜಿಸಿದರು. 


WG ಇಂ ಗನ್ಯದ 27ಎ ಎ. ಇ. ಹಂ "ತೃನ ನೀಳ ರಾಗಿ ಹಿಂ ಎಲ್ಲು 
or rR ಧದ ಮ ಜಾ ಓಟ ವಾಸರ: ಎ ಇ: ಉಮೊಗಿನರ ರಾಕಿ ಸ 
ಗ. NE Wc ಮಧ ಸನಾ 
USS eer nS BP ಕಾ 3೯೪೪ರ 
"ee ಕಾಡಿನ ಇಲ್ಲಲ Won Spies poe ಟ್ಟು 
ಈ ಮೂತಿ ನ್‌ ಭಾ ಇ Spe ಇರರ ಅಲ ಇತರರಂತೆ 
NY NES ATEN gala ಕಳಾ ಬಳವಾಭ ವ: 
೫ ತಟ ಇ ೪೪೯ ಓಷಡಿಟ ಊಟಾ ತಿರಾ ಪಾತ ಆಆ 
pile ted dd upd Week h 
ಈ & ಟ್ರ & WK A pA: 
y ಸ್ರ | ಈ ಮಿನ ಫ್ಯಾನ್‌ ಈ | | 
ಸಗಳ ವ ವಿ ಎದಮೆಮ್ಬರು ಆತ್ಮ 

ಹಕ WR ರರಲ6, 
ರ್ಗ ಕೆ ನ ಆಲಾ ಛೂ 
1 ಕ್‌. 


ಡಾ 


ವಿದ್ಯಾಭವನದ ಬೆಂಗಳೂರು ಕೇಂದ್ರದ ನಿರ್ದೇಶಕ, ಪದಶ್ರೀ ಪುರಸ್ಕೃತ ಡಾ. ಮತ್ತೂರು ಕೃಷ್ಣಮೂರ್ತಿಯವರಿಗೆ ಕೃತಜ್ಞರಾಗಿದ್ದೇವೆ. 
ಇದರ ಮೊದಲಹೆಜ್ಜೆಯಾಗಿ ಇಂದು "ಮೋಹನ ತರಂಗ' ಕಾವ್ಯವನ್ನು ಗಾಂಧೀ ಗ್ರಂಥಮಾಲೆಗೆ ಸೇರಿಸಿ ಸಾರ್ವಜನಿಕರಿಗೆ 
ಒಪ್ಪಿಸುತ್ತಿದ್ದೇವೆ. ಇದನ್ನು ನಾಡಿನ ಜನ ಸ್ವಾಗತಿಸುತ್ತಾರೆ ಎಂದು ನಂಬಿದ್ದೇವೆ. 

"ಮೋಹನ ತರಂಗ' - ಇದು ಬೀರೂರು ಚಿದಂಬರ ಜೋಯಿಸರು ರಚಿಸಿರುವ ಗಾಂಧೀಜಿಯ 'ಜೀಪನ, 
ಸಾಧನೆಯ ಬಗೆಗಿನ ಕೃತಿ. ಇದನ್ನು ಪ್ರಕಟಿಸಬೇಕೆಂದು ಗಾಂಧೀ ಸಾಕ ನಿಧಿಯ ಅಧ್ಯಕ್ಷರೂ, ಗಾಂಧೀವಾದಿಗಳೂ ಆದ 
ಡಾ. ಹೊ. ಶ್ರೀನಿವಾಸಯ್ಯನವರು ಅನೇಕ ವರ್ಷಗಳಿಂದ ಬಯಸಿದ್ದರು. ಅವರ ಈ ಸಂಕಲ್ಪವು ನೆರವೇರುವಂತೆ ಮಾಡಿದ, 
ಭಾರತೀಯ ವಿದ್ಯಾಭವನದ ನಿರ್ದೇಶಕ ಡಾ. ಮತ್ತೂರು ಕೃಷ್ಣಮೂರ್ತಿಯವರಿಗೆ ನಾವೆಲ್ಲ. ಕೃತಜ್ಞಧಾಗಿದ್ದೇವೆ. 

ಈ ಕೃತಿಯನ್ನು ಮುದ್ರಿಸಿ ಪ್ರಕಟಿಸಲು ಅನುಮತಿ ಇತ್ತ ವಿದ್ವಾನ್‌ ಚಿದಂಬರ ಜೋಯಿಸರ ಹಿರಿಯ ಪುತ್ರ 
ಶ್ರೀ ಪೀತಾಂಬರ ಜೋಯಿಸರು ಹಾಗೂ ಕುಟುಂಬವರ್ಗಕ್ಕೆ ನಾವೆಲ್ಲ ಆಭಾರಿಗಳಾಗಿದ್ದೇವೆ. 


- ಎಚ್‌.ಆರ್‌. ದಾಸೇಗೌಡ 
ಕಾರ್ಯದರ್ಶಿ 
ಕರ್ನಾಟಕ ಗಾಂಧೀಸಾಧಕ ನಿಧಿ 


- 


ಶ್ರೀ 
॥ ಮೋಹನ ತರಂಗ ॥ 


ಶಾರದಾಂಬೆಯ ಪಾದಪಾಥೋಜಗಳಿಗೆರಗಿ 
ಭಾರತಾಂಬೆಯ ಹೃದಯ ಪೀಠದಲ್ಲಿರಿಸಿ 
ಹೇರಂಬನಂ ಮೊದಲೆ ಭಕ್ತಿಯಿಂ ಜಾನಿಸುತೆ 
ಆರಂಭಿಸುವೆನಿಂದು ಗಾಂಧಿ ಚರಿತೆಯನು ॥1॥ 


ಗಾಂಧೀಜಿಯೆನ್ನುವರು ಬಾಪುಯೆಂಬರ್‌ ಕೆಲರ್‌ 
ಗಾಂಧಿತಾತನು ತಾನು ಮುದ್ದು ಮಕ್ಕಳಿಗೆ 

ನಾಂದಿಯನು ಹಾಡಿದರು ಸತ್ಯ ಶೋಧನೆಗಂದು 
ತಂದೆಯಾದರು ಇಂದು ಸ್ವಾತಂತ್ರ್ಯಯುಗಕೆ !2॥ 


ಧರ್ಮವೆಂಬುದಕದಕೆ ನೀತಿಯೇ ಜೀವಾಳ 
ಕರ್ಮಯೋಗವೆ ಅದರ ಬಹಿರಂಗದೊಡಲು 
ಮರ್ಮವದು ಸತ್ಯತಾ ಸತ್ಯರೂಪನು ಶಿವನು 
ಕರ್ಮದಲಿ ಸತ್ಯವನು ಬೆರಸಿದರು ಗಾಂಧಿ 131 


ಎನಗೆ ಕುಟಿಲತೆಯಲ್ಲಿ ಸಾಟಿಯಾದವರಿಲ್ಲ 
ಎನ್ನಂತೆ ಖಲನಿಲ್ಲ ಕಾಮಿ ಯಿಲ್ಲ 
ಮನವರಿಕೆಯಾಗಿರಲು ಶಿವನೆ ಪಿತನೆಂಬುದದು 
ತನುವಿತ್ತ ದೇವನಂ ನೆನೆಯದ ಕೃತಘ್ನ 1% 


ಎಂದು ಚಿಂತಿಸುತಾತ್ಮ ಶೋಧನೆಗೆ ತೊಡಗಿದರು ವಾಚನ ವ್ಯಾಖ್ಮಾನದಲಿ ಚಿತ್ತ ತೊಡಗಿರಲು | 
ಕುಂದುಗಳ ಬಚ್ಚಿಡದೆ ಹೃದಯ ತೆರೆದು ವಾಚನಕ್ಕನುಗುಣದ ಗಾಂಧಿಚರಿತೆಯನು | 


ಇಂದು ಕನ್ನಡಿಸುವೆನು ಸತ್ಯಶೋಧನೆಯದನು ವಾಚಿಸಲ್ಬಯಸಿ ತಾವೀರ್ವರುಂ ಸೂಚಿಸಲು | 
ಚೆಂದವದು ಸತ್ಯವೆಂಬುದದೆ, ಸತ್ಯ ನಿತ್ಯ ॥5॥ ಬೀ-ಚಿದಂಬರ ನಾನು ಬರೆಯ ತೊಡಗಿಹೆನು [7॥ 
ತುಂಗೆ ಗೆಡಬಲದಲ್ಲಿ ಹೊಸಹಳ್ಳಿ ಮತ್ತೂರು ಇದುವರೆಗು ಮತ್ತಾರು ಮೀ ಕೃತಿಗೆ ತೊಡಗಿಲ್ಲ 
ಸಂಕೇತಿ ಜನದೆರಡು ಕಂಗಳೆಂಬಂತೆ ವದುವೆ ಕೈ ಹಾಕಿರುವೆ ಸಾಹಸಕೆ ನಾನು 
ಕಂಗೊಳಿಪುವಲ್ಲಿಹರು ಕೃಷ್ಣನೆನೆ ಮತ್ತೂರ ಇದುವೆ ಗಾಂಧಿ ಮಹಾತನೀ ಶತಾಬ್ದಿಯನೆನಹು 


ಕಂಠದಿಂ ಗಿಣಿ - ರಾಮ ಶಾಸ್ತ್ರಿ ಹೊಸಹಳ್ಳಿ ॥6॥ ಕಾದಯಾಸಾಗರಗೆ ಪ್ರದ್ದೆಯಂಜಲಿಯು 18 


ಸರಳತೆಯು ಶೈಲಿಯಲಿ ಪದಗಳಲಿ ಮೈತ್ರಿಯದು 
ಬರೆವ ವೇಗದ ಜೊತೆಗೆ ತಿದ್ದದಿಹ ಚಿಲುವು 
ನೆರೆದ ಜನ ಮೆಚ್ಚುವಂದದ ಬಲುಹು ಕಾವ್ಯದೊಳು 
ಶಾರದೆಯ ಕೃಪೆಯಲ್ತೆ ಬೇರೆಯೇನಿಹುದು 9॥ 


ಹಿರಿಯರೆಲ್ಲರ ಹರಕೆ ಬಂಧುಗಳ ಬಲು ಮಮತೆ 
ಪರಮ ಪೂಜ್ಯಳದೆನ್ನ ತಾಯಿಯೊಲವು 
ಕರುಣಾಳು ಕೇಶವನ ಕಾರುಣ್ಯ ದೃಷ್ಟಿಯಿರೆ 
ಬರೆಸಲೀ ಕೃತಿಯ ತಾ ವೆಂಕಟೇಶ್ವರನು ॥10॥ 


ಕವಿಯೆಂಬ ಗರುವಿಲ್ಲ ಜಾಣ್ಮೆಯಾ ಮದವಿಲ್ಲ 
ತಿಳಿದುದನು ಬರೆಯಲ್ಕೆ ಬೇಸರವೆ ಇಲ್ಲ 
ಬರೆವವಂ ನಾನಲ್ಲ ಬಲ್ಲೆ ಗಾಂಧಿಯ ನೆಲ್ಲ 
ಕೇಳ ಜನ ಮೆಚ್ಚಿದೊಡೆ ಸಾಕು ನನಗೆಲ್ಲ 111 


Me ಬರೆವ ವಿದ್ಯಾರ್ಥಿಯಂದದಲಿ 
ಕೇಳಲು ನಾನು ಬರೆಯ ತೊಡಗಿಹೆನು 
ಗುತ್ತರ ವೀಯ ಲಲ್ಬ ಕಾಲವು ಗಡಿಯು 
ನೇ ತಾನಿದನು ಬರೆಸಬೇಕು ॥12॥ 


EL 


೮೬ 
(ಸ ಕ್ಷ 


ಇಓ. ಬ 


ಕೃಷ 


ಗಾಂಧಿಯೆನ್ನುವ ಹೆಸರ ಕೇಳದವರಿನ್ನಿಲ್ಲ 
ಗಾಂಧಿಯೆಂಬುದದೊಂದು ಮನೆತನದ ಹೆಸರು 
ಗಾಂಧಿ ವಂಶಜರೆಲ್ಲ ಬನಿಯ ಜಾತಿಯ ಜನರು 
ಚಿಲ್ಲರೆಯ ಅಂಗಡಿಯ ಶೆಟ್ಟರವರು ॥13॥ 


ನುಡಿಯ ರನೃತವನೆಂದು ನ್ಯಾಯದಿಂ ನಿಷ್ಠುರರು 
ದಯೆಯ ಮೂರ್ತಿಗಳಂತೆ ದೀನ ಮನುಜರೊಳು 
ತಮ್ಮ ದುಡಿಮೆಯ ಮೇಲೆ ನಿಂತು ಜೀವಿಸುವವರು 
ಸಿರಿಯ ಸೆರೆಯಾಳಾಗಿ ಬಾಳದವರು ॥14॥ 


ಇಂತು ವಿಖ್ಯಾತವಹ ಗಾಂಧಿವಂಶದೊಳಂದು 
ಪಾಲ್ಗಡಲೊಳಿಂದುವಿನ ಮಾಳ್ಕೆಯಿಂದೆ 
ಜನಿಸಿದರು ನಿಜಗುಣದಿನುತ್ತಮೋತ್ತಮಚಂದ 
ಗಾಂಧಿಯೋತಾಗಾಂಧಿ, ಗಾಂಧಿಯಜ್ಜ ॥15॥ 


ಜತೆ 0% ಜಸತ (20205566. 0 (12220560 ಖಾತ ೆಹೆ ES 


ಮನದೊಳಿರ್ದುದ ನುಡಿವರ್ನುಡಿದಂತೆ ನಡೆಯುವರ್‌ 
ತಮ್ಮ ಗುಣ ಗಣದಿಂದೆ ಖ್ಯಾತಿ ವೆತ್ತವರು 

ಪೋರ ಬಂದರದಲ್ಲಿ ಮಂತ್ರಿ ಪದವಿಯ ಪಡೆದು : 
ದುಡಿದರಾ ಸಂಸ್ಥಾನ ದೇಳೆಗಾಗಿ ॥16॥ 


ಪಿಸುಣಜನ ಬಾಧೆಯಿಂ ದತ್ತಣಿಂ ಹೊರವಂಟ 
ರಾ ಜುನಾಘಡದಲ್ಲಿ ಪಡೆಯಲಾಶ್ರಯವಂ 
ಸಂತಸದಿ ಜೀವಿಸುವ ಸಜ್ಜನಕೆ ಪಿಸುಣಜನ- 


ರವ್ಯಾಜ ವೈರಿಗಳು ಜಗದಿ ಸೋಜಿಗವು ॥17॥ 


ಬಂದರ್‌ ಜುನಾಘಡಕೆ ನಿಂದರ್‌ 
ನವಾಬನಿದಿರೆಂದರ್‌ ಜಯನೃಪತಿಯೆಂದು 

ಕಂಡರ್‌ ಮಹಾಸಭೆಯ ನುಂಡರ್‌ 

ಸುಖಾಮೃತವ ಮಿಂದರ್‌ ಸುಖಾಶ್ರುಜಲದೊಳ್‌ 
ಆಗಲ್‌ ನವಾಬನಿಗೆ ಮಾಡಲ್‌ 
ಸಲಾಮನೆಡಗೈಯೆತ್ತಲದನು 

ಕಂಡು ಕೇಳಲ್‌ ಇದೇನೆನುತಲಾಗಳ್‌ 

ಬಲಂ ಪೋರಬಂದರ್‌ಗೆ ಸೇರಿತ್ತು ಯೆಂದರ್‌ ॥॥18॥ 


ಕಂಡು ಧೈರ್ಯವನಿವರ ಮೆಚ್ಚುತೆ ಗುಣವ ಬಯಸಿ ನವಾಬನು 
ಖಂಡಿಸದೆ ತಾ ಮಂತ್ರಿಪದವಿಯನಿತ್ತನುತ್ತಮ ಚಂದಗೆ 

ಖಂಡಿತದ ನುಡಿ ರೂಕ್ಷವಾಗಿಯೆ ತೋರಿದರು ತಾ ಸತ್ಯವು 
ಮಂಡನವೆ ತಾ ಸತ್ಯ ಶೀಲಂ ಗಾದುದೋತಾಗಾಂಧಿಗೆ ॥19॥ 


ಪಡೆದು ಗಾರ್ಹಸ್ವ್ಯವನು ಸುಖಿಸಿ ಸತಿಯೊಡನೆ 
ಪಡೆದರೀರೆರಡು ಮಕ್ಕಳ ಗಾಂಧಿ ತಾತ 

ಮೃಡನ ಸನ್ನಿಧಿ ಸೇರಲಾ ಸತಿಯು ಧೈರ್ಯಮಂ 
ಬಿಡದೆ ಮತ್ತೋರ್ವಳನು ಗೃಹಿಣಿಯೆನಿಸಿದರು 201 


ಆ ಸತಿಯೊಳುದಿಸಿದರು ಮೂಡಲೊಳ್‌ ರವಿಚಂದ್ರ 
ರಂದದಲಿ ಕಂಗೊಳಿಪ ವಂಶದೀಪಗಳು 
ಅವರೊಳಗೆ ಮೊದಲಿಗರು ಕರ್ಮಚಂದರು ಗಾಂಧಿ 
ಯಿವರನೆಲ್ಲರು ಕಬಾ ಗಾಂಧಿಯೆನ್ನುವರು ॥21॥ 


ಇವರಲಾ ಗಾಂಧೀಜಿಯವತಾರಕಾಶ್ರಯರು 
ಅವರ ಬಳಿಕಾ ತುಲಸಿ ದಾಸ ಗಾಂಧಿ 

ಆರು ಜನ ಸೋದರರು ಷಣುಖನ ಮುಖದಂತೆ 
ಬೇರೆಯವರೆನಿಸದೇ ಬಾಳಿದರು ಸುಖದಿ ॥22॥ 


ಕರ್ತವ್ಯ ಕರ್ಮದಲಿ ಬಹು ನಿಷ್ಠೆಯುಳ್ಳವನು 
ಚಂದ್ರನಂದದಿ ವಂಶವನು ಬೆಳಗಿದವನು 

ಅದುವೆ ಪೆಸರಾಯವಗೆ ಕರ್ಮಚಂದನು ಎಂದು 1 
ಅನ್ವರ್ಥ ನಾಮವದು ಗಾಂಧಿ ತಾತನಿಗೆ ॥23॥ 


ಸತ್ಯದೊಳು ಅನುರಾಗ ದೀನರೊಳು ಔದಾರ್ಯ : 
ಸಾಹಸದ ಕಾರ್ಯದೊಳು ಶೌರ್ಯಮೆರೆಯೆ 
ಪೋರಬಂದರದಲ್ಲಿ ಮಂತ್ರಿಯಾದರುಯಿವರು 
ಗುಣವಿರಲು ಪದವಿಯೇ ಹುಡುಕಿ ಬಂದಪುದು ॥24 


ಮಮತೆಯಿಂ ಪರಿಜನರ ಪ್ರೀತಿಗಾಶ್ರಯರಿವರು 
ಕೋಪದಿಂದೆಲ್ಲರಿಗು ಭಯಕೆ ತಕ್ಕವರು 

ಪಕ್ಷಪಾತವು ಬಳಿಯೆ ಸುಳಿಯದಾಯಿತುಯಿವರ 
ಲಂಚವನು ಕಾಣುವೊಡೆ ಕುರುಡರಿವರು 11251 


ಹ 
ಟ್ರ ರು 


ಮಂತ್ರಿಪದವಿಯು ಕೈಯೊಳಿದ್ದರೂ ನಿಸ್ತ 
ಲೋಭದಿಂ ಧನದ ಸಂಚಯಕೆಳಸಲಿಲ್ಲ 

ಮ್ಮ ಮಕ್ಕಳಿಗೆನ ಕುತ ನೆಂಟರಿಷ್ಟರಿಗೆನುತೆ 
ಕುಳಿತುಂಬ ತೆರೆದೊಳಾಸಿಯ ಮಾಹಲಿಅ 1201 


೮ 


ಅಲ್ಪ ವಿದ್ಯೆಯ ಕಲಿತು ಬುದ್ದಿಯಿಂ ಬಲ್ಲದರ್‌ 
ದಕ್ಷತೆಗೆ ತೌರಾಗಿ ಬಾಳಿ ಬೆಳಗಿದರು 

ಜಟಿಲ ವಿಷಯಗಳಲ್ಲಿ ನ್ಯಾಯವಾದಿಗಳಿವರು 
ಗುಣಗಳಿಂದೆಲ್ಲರನು ಗೆಲ್ಲರಿವರು 1127 


ಇಂತು ಗುಣ ಗಡಣದೊಳು ದೋಷವೊಂದಡಗಿತ್ತು 


ವಿಷಯಾಭಿಲಾಷೆಯದು ದೋಷವೆನಲಾ ಕಚಾ 
ಲಗವಾದರು ಮತೆ ಮತೆ ನಾಲ್ಲರನು 281 
ಲ್‌ ತಂ ಹೂ ರಿ 


ಮೊದಲನೆಯ ಸತಿಯೋರ್ವ ಕನ್ಶೆಯಂ ಕೈಗಿತ್ತು 
ತೆರಳಿದಳು ಬರ್ದಿಲಕೆ ಮುತ್ತೈದೆಯಾಗಿ 
ಅನ್ಕಳಾ ಸ್ಥಳವನಾಕ್ರಮಿಸಿ ಕನ್ಯೆಯ ಪಡೆದು 
ಪಯಣಮಂ ಬೆಳೆಯಿಸಿದಳಕ್ಕ ನಿದ್ದೆಡೆಗೆ ॥29/ 


ಸತಿಯರಿಲ್ಲದ ಚಿಂತೆ ಶಿಶುಪಾಲನೆಯ ಚಿಂತೆ 
ರತಿ ಪತಿಯ ಬಾಣಗಳ ಕೋಟಲೆಯ ಚಿಂತೆ 
ಗತಿಯ ಕಾಣಿಸುವಂಥ ಪುತ್ರನೋರ್ವನ ಚಿಂತೆ 
ಯಿಂತು ಚಿಂತೋದಧಿಯೊಳದ್ದನಾಗ ಕಬಾ 11301 


10 


| 

ವಿರಸವಾಯಿತು ಬಾಳಿದೆನ್ನುತೆ ಮನಸಿಜನು ತಾ ಬಾಧಿಸಲ್ಫ್‌ 
ವರುಷ ನಾಲ್ವತ್ತಾದರೆಯು ತಾ ವಿರತನಾಗದೆ ವಿಷಯದೊಳ್ಳ್‌ 
ಹರುಷದಿಂ ಭಾರತದ ಭಾಗ್ಯವು ತೆರೆದಿರಲ್ಕಾ ಗಾಂಧಿಯು] 
ವರಿಸಿದನು ತಾ ಸ್ವರ್ಣ ಪುತ್ಥಳಿ ಪುತಲಿ ಬಾಯಿಯ ಸಾದರತೆ 
1311 
ಆವ ಸಾಧ್ವಿಯ ಜಠರ ಭಾರತರತ್ನಕದು ಭಂಡಾರವೋ ' 
ಆವಳಾದಳೊ ಪೂರ್ವದಿಗ್ವಧು ಲೋಕಬಂಧುವಿನುದಯಕೆ! 
ಆರು ಜಾತುರ್ಮಾಸ್ಯ ನಿಯಮದಿನಾತ್ಮಶುದ್ಧಿಯ ಪಡೆದಳೊಕೆ 
ಆ ಮಹಾತನ್ನ ಧರಿಸುವಂತಹ ಸ್ವರ್ಣಪುತ್ಥಳಿ ಪುತಲಿಯುರ 
32 


| 


ಸಾಧ್ವೀಮಣಿಯ ಪಡೆದು ರಂಜಿಸಿದರಾ ಕಬಾ 
ರತಿಯ ಹೊಂದಿದ ಮೀನಕೇತನನ ತೆರದಿ 

ಶಚಿಯ ಕರವನು ಪಿಡಿದ ಬರ್ದಿಲೊಡೆಯನೊ ಎನಲು 
ಪಾಲ್ಗಡಲ ಕುವರಿಯಂ ವಿಷ್ಣು ಪಡೆದಂತೆ 1133/1 


ಹದಿಬದೆಯ ರೆದುರಿನಲಿ ಬಣ್ಣಿಸಲು ಸರಿಯೆನಿಪ 
ಸುದತಿ ಪುತಲೀ ಬಾಯಿ ಪತಿಯನನುಸರಿ 

ಮುದದಿ ನೆರವಾಗುತಲಿ ರಾಜಕಾರಿಯಗಳಲಿ 
ಳೆ ಮಂತ್ರಿ ತಾ ಕರ್ಮಚಂದನಿಗೆ ॥34/ 


ಪತಿಯ ಸೇವೆಯೊಳವಳು ದಾಸಿಯೆನೆ ದುಡಿಯುವಳು 
ಹಿತಳು ಪೋಷಣೆಯಲ್ಲಿ ಮಾತೆಯಂತೆ 

ರತಿಯು ತಾನಾದಳಾ ಮದನ ಕೇಳಿಯೊಳೆನಲು 
ಸತಿಯೆ ಸರ್ವಸ್ವವಾದಳು ರಸಿಕ ಪತಿಗೆ ॥35 


ವ್ರತಗಳನು ಪಾಲಿಪೊಡೆ ಬಹುನಿಷ್ಠೆಯಾ ಸತಿಗೆ 
ತಾಹವೇಲಿಗೆ ಹೋಗದಿರುವ ದಿನವಿಲ್ಲ 
ದೇವಪೂಜೆಗೆ ಮೊದಲು ನೀರಕುಡಿಯಳದಿಂದು 


£1 


ರ್ಮಭೀರುವು ತಾನು ಪುಣ್ಯಮೂರುತಿಯು 301 


11 


ತಾಚತುರ್ಮಾಸಗಳ ವ್ರತವ ತಪ್ಪಿದುದಿಲ್ಲ 
ದಿನದೊಳೊಂದೇ ಊಟ ನಾಲ್ಕು ತಿಂಗಳೊಳು 
ದಿನಬಿಟ್ಟು ದಿನವೊಮ್ಮೆ ಊಟವನು ಕೈಗೊಂಡು 
ತಾನೊಂದು ವರುಷದೊಳು ವ್ರತವ ನಡೆಸಿದಳು ॥37॥ 


ಪ್ರತಗಳಿಗೆ ಫಲವೆಂಬುದಾತ್ಮ ಶೋಧನೆಯಲ್ತೆ 
ಸತತ ಸಾಧನವೆಂಬುದುಪವಾಸ ವಿಧಿಯು 
ಚತುರಳಿಂತಾರೈದು ಕೈಗೊಂಡಳತಿ ಕಠಿಣ 
ವ್ರತವನುಪವಾಸಕ್ಕೆ ಮಿತಿಯ ಬದಲಿಸುತೆ 138॥ 


12 


' 

4 
ಈ ಚತುರ್ಮಾಸಗಳು ಜಡಿಹಿಡಿದ ಮಳೆಗಾಲ 
ಸೂರ್ಯರಶಿಯೆ ಕಾಣದೀ ದಿವಸಗಳಲಿ 
ಎಂದು ರವಿಯನು ಕಾಂಬೆನಂದು ಭೋಜನವೆನುತೆ 
ನಿಯಮವನು ಹಿಡಿದಳ್ಳೆ ತಾ ದೃಢವ್ರತೆಯು ॥39॥ : 

| 
ಮನೆಯ ಮಕ್ಕಳಿಗೆಲ್ಲ ತಿಳಿದುದೀ ವ್ರತನಿಯಮ 
ಉತ್ಸಾಹವೆಲ್ಲರಿಗು ಭಾಸ್ಕರನ ತೋರಲ್‌ 
ಮನೆಯ ಹೊರಗಡೆ ನಿಂದು ಕಾಯುವರು ಸೂರ್ಯನನ. 
ಕಾಣಲೋಡುವರಮ್ಮ ರವಿಕಂಡನೆಂದು ॥40॥ 


ಬಂದು ನೋಡುವಳಾಗ ರವಿಯು ಮರೆಯಾಗಿರಲು 
ನಿಂದು ಮಕ್ಕಳ ನೋಡಿ ನಗುತ ಸುದತಿ 

ಇಂದು ಭೋಜನವೆನಗೆ ದೇವನಿಚ್ಛೆಯೊಳಿಲ್ಲ 
ವೆಂದು ಮನೆವಾರ್ತೆಯಲಿ ತೊಡಗುವಳು ತಿರುಗಿ ॥41॥ 


ವ್ರತವನಾರಂಭಿಸುತೆ ನಡುವೆ ಕೈ ಬಿಡಳದೆಂದು 
ನಿತ್ರಾಣವಾದಡೆಯು ಜ್ವರವು ಬಂದಡೆಯು 
ಆ ತಾಯಿಯಿಂ ಬಂದುದುಪವಾಸದೀವೊಲವು 
ತಾತ ಗಾಂಧೀಜಿಯಲು ರಕ್ತಗತವಾಗಿ ॥42॥ 


ಮರುಗುವಳು ದಿನದಿನವು ಭಾರತದ ದುಃಸ್ಥಿತಿಗೆ 
ಕರಗುವಳು ನೆನೆನೆನೆದು ನಡೆದ ಕಗ್ಗೊಲೆಯ 

ಸೊರಗುವಳು ಪರಿತಪಿಸಿ ಕೆಂಪುಜನರುಪಟಳಕೆ 
ಮೊರೆಯಿಡುವಳಾದೇವ ದೇವಕೀ ಸುತಗೆ ॥43॥ 


ಎಲೆದೇವ! ನೀನಂದು ಶಿಶುಪಾಲನಂ ಕೊಂದು 
ಬಲುನೊಂದು ಯುದ್ದದಿಂ ಹಿತವಲ್ಲವೆಂದು 

ಇನ ಗ ತಂದಿರುವೆ ಬಿಲ್ಲ ಶಾರ್ಜವ ಬಿಸುಟು 
ಬಲು ಚೆಲುವ ರಣಛೋಡ ನಾಥನೆನಿಸಿರುವೆ 44 


13 


ಕಾರುಣ್ಯ ಮೂರುತಿಯೆ ಕರುಣಿಸೋರ್ವನ ಸುತನ 
ನರುಣ ಜನರನು ದೂರ ಸರಿಸುವವನ 
ಕರುಣೆಯಿಂ ದೀನರನ್ನುದ್ದರಿಸೆ ದುಡಿವವನ 
ಭಾರತವ ಯುದ್ದವಿಲ್ಲದೆಯೆ ಗೆಲ್ಲುವವನ 1451 


ಸತ್ಯವೇ ವ್ರತವೆಂದು ಬಿಡದೆ ಪಾಲಿಸುವವನ 
ನಿತ್ಯ ಕರ್ಮವೆ ದೈವವೆಂದು ಬಗೆವವನ 
ಸತ್ಯ ಶೋಧನೆಗಾಗಿ ಕಷ್ಟವನು ಸಹಿಸುವನ 
ನಿತ್ಯ ನಿರ್ಮಲನಂತೆ ಸತ್ಯಸುಂದರನ 1461 


14 


ಎನುತೆ ಪುತಲಿಯು ಮನದಿ ದೇವನಂ ಜಾನಿಸುತೆ 
ತನುಮನವ ನಿಯಮದಿಂ ಶುದ್ದಿ ಗೊಳಿಸಿ 
ಅನುವಾದಳೆನೆ ತಾನು ಪುಣ್ಯಪುರುಷನ ಧರಿಸೆ 
ದಿನವು ತಪಮಂ ಗೈಯ್ಯುತಿರ್ದಳಾ ಸತಿಯು ॥47 


a KR 


ಭಾರತಾಂಬೆಯ ಗೋಳನಾರು ಕೇಳುವರಂದು 
ವೀರ ಪುತ್ರರು ದಾಸ್ಯ ಶೃಂಖಲೆಯ ತೊಡಲು 
ಹಾರಿತುತ್ಸಾಹವದು ಸೀಪಾಯಿ ದಂಗೆಯಲಿ 

ಮೀರಿ ಕುಳಿತರು ಧೂರ್ತರಾ ಕೆಂಪು ಜನರು ॥48॥ 


ವ್ಯಾಪಾರಕಾಶ್ರಯವ ಕೋರಿ ಬಂದಿಹ ಜನರು 
ಭೂಪಾಲರಾದರೆನೆ ವಿಧಿಯ ಮಾಟವದು 
ಕಾಪಾಡುವವರಿಲ್ಲ ಕೆಂಪು ಜನರುಪಟಳದಿ 


ತಾಪಾಡು ಪಡುತಿರ್ದುದೀ ಕಪ್ಪು ಜನವು 149 


ಕೆಂಪು ಜನರೆನೆ ನಾವು ಕೈ ಮಾಡುವಂತಿಲ್ಲ 
ದೂರಿಡಲು ಕೆಂಪುಜನ ದೇವತೆಗಳಲ್ಲಾ ! 
ಅವರೊಡನೆ ನಿಲಲಿಲ್ಲ ಕೂರಲೆಡೆ ಮೊದಲಿಲ್ಲ 
ಕಪ್ಪುಜನಕೆಲ್ಲಿಯೂ ಸ್ಥಾನವಿಲ್ಲಾ 150/ 


ನಮ್ಮ ಜನರನೆ ತಮ್ಮ ಸೈನ್ಯದಲಿ ಸೇರಿಸುತೆ 
ತಮ್ಮ ಜನ ಸೃನ್ಯಾಧಿಪತಿಗಳಾಗಿರಲು 

ನಮ್ಮ ಧನದಿಂದವರ ಸಲಹಿ ದಣಿಗಳು ತಾವು 
ನಮ್ಮ ರಾಜ್ಯವ ಗೆಲಲು ಯೋಧರವರು 151 


ಬಂದನಾ ಡಾಲ್‌ಹೌಸಿ ದುರ್ಮಂತ್ರಕಾದಿ ಖುಷಿ 
ನಿಂದ ಸಂಸ್ಥಾನಗಳ ನುಂಗಲೆಳಸಿ 

ನಿಂದ್ಯ ಕಾರ್ಯಕೆ ಹೇಸದಿರುವನಾ ಪರದೇಸಿ 

ಸಂದ ಮೋಸದಲವನು ಬಲು ಹೆಸರು ವಾಸಿ 521! 


15 


ದತ್ತು ಮಕ್ಕಳಿಗಿಲ್ಲ ರಾಜ್ಯಾಧಿಕಾರವೆನು- 
ತೆತ್ತಿ ಹಾಕಿದನಂದು ಹಲವು ರಾಜ್ಯಗಳ 
ಹೊತ್ತು ಸಾಧಿಸಿ ನೃಪರೊಳನ್ಮಾಯವನು ಹೊದಿಸಿ 
ಇತ್ತ ತೀರ್ಪನು ಗೌರವದ ಸೆರೆಯೊಳಿರಿಸೆ ॥53॥ 


ರಾಜ್ಯದಾಸೆಯ ತೋರಿ ಭೇದಿಸಿದ ಕೆಲವರನು 
ವ್ಯಾಜ್ಯದಲ್ಲುಳಿದವರ ತುಳಿದು ಗೆಲ್ಲನು ತಾ 
ಆಜ್ಯವನು ಕುಡಿದಂತೆ ದಾಹವಡಗದು ಅವಗೆ 
ರಾಜ್ಯವನು ಕಾವವನೆ ಕಡು ವೈರಿಯವಗೆ ॥54॥ 


16 


ಆತನೆಸಗದ ಮೋಸವಿನ್ನಿಲ್ಲ ಜಗದೊಳಗೆ 
ಮಿತ್ರರನು ದುರ್ಗತಿಗೆ ತಂದು ಮೆರೆದನುತಾ 
ಹೊತ್ತ ಸಾಧಿಸಿ ನಂಬಿದವರ ಕತ್ತನು ಕುಯ್ದು 
ತೊತ್ತುಗಳ ಮಾಡಿದನು ಭಾರತೀಯರನು 1551 


ಗೋವುಗಳ ಕೊಬ್ಬಿನಿಂ ಜಾತಿ ಕೆಡಿಸುವರೆಂಬ 
ಭಾವದಿಂ ಸೀಪಾಯಿ ದಂಗೆ ಮೆರೆಯೆ 
ಇವನ ಕೃತ್ಯಕೆ ಹೇಸಿ ಜನವೆಲ್ಲ ಕಣ್ಣೆರೆಯೆ 
ತಾವು ದಡಬಡಿಸಿದರು ಕೆಂಪುಜನರು ॥56॥ 


' 


ಮೀರತದ ಠಾಣ್ಯದಿಂ ಸಿಡಿದ ಕಿಡಿ ದೆಹಲಿಯ 
ಲ್ತುರಿದು ಸುಡತೊಡಗಿ ತಾ ಕೆಂಪು ಜನರ 
ಭಾರತದೊಳೆಲ್ಲೆಡೆಯೊಳನಿರೀಕ್ಷಿತವುಯೆನಲ್‌ 
ಹರಡಿತದು ಚಣದಿ ತಾನಶನಿ ವೇಗದಲಿ ॥57॥ 


ಮೂರು ದಿನದಲಿ ಬಿಳಿಯರಿಲ್ಲ ದಿಲ್ಲಿಯಲೆನಲು 
ಕಾನಪುರದರಸನಾದನು ತಾನು ನಾನಾ 
ವ್ಹೀಲರನು ಹೌಹಾರಿ ಕುಳಿತಿರಲು ಮೋಸದಲಿ 
ನಾವೆಯಲಿ ಕುಳ್ಳಿರಿಸಿ ಕೊಂದರೆಲ್ಲರನು 58 


ಹೆವಲಾಕನ್ಫೆ ತರಲು ಬಿಡಿಸಲ್ಕೆ ಲಲನೆಯರ | 
ನವಸಾನವಾಯಿತ್ತು ರಾತ್ರಿ ಸೆರೆಯಲ್ಲಿ 

ಹೇವ ಕಾರ್ಯವನೆಸಗಿ ಫಲವನುಂಡರು ಬಳಿಕ 
ಲವಸಾನ ವಿಲ್ಲದಿರಲೆಮ್ಮ ದುರ್ವಿಧಿಗೆ ॥59 


ಅತ್ತ ಹೆವಲಾಕ ತಾ ಹುಚ್ಚೆದ್ದು ರೋಷದಲಿ 
ಹತ್ತಿಸಿದ ಬೆಂಕಿಯನ್ನೂರುಗಳಿಗೆ 

ಎತ್ತ ನೋಡಿದರತ್ತ ಹಿಂದುಗಳ ಕಗ್ಗೊಲೆಯು 
ಹತ್ಯೆಯಿದ ಬಣ್ಣಿಸಲು ಶಕ್ಕವಿಲ್ಲನಗೆ ॥60 


ಕಂಡ ಕಂಡವರನ್ನು ಗುಂಡಿಕ್ಕಿ ಕೊಲ್ಲುತಲಿ 
ಬಂಡುಗಾರರ ತೋಪು ಬಾಯಿ ಗಿರಿಸಿ 
ಕೆಂಡವಾದರು ಕೆಂಪುಜನರದುವೆ ತಾವೆನಲ್‌ 
ದಂಡದಿಂದುಗ್ರರೆನೆ ನಡುಗೆ ಜನವು ॥61॥ 


ನಾಯಕರ ಬಲ್ಲವಿಲ್ಲ ಮಂತ್ರಿಗಳು ಮೊದಲಿಲ್ಲ 
ನ್ಯಾಯ ನೀತಿಗಳಿಲ್ಲ ಹಿಂಸೆಗಳಲಿ 

ಬೇಯ ತೊಡಗಿತು ದೇಶ ವಿದ್ರೋಹದುರಿಯಲ್ಲಿ 
ಪಾಯ ತಪ್ಪಿರಲಂದು ಸೀಪಾಯಿದಂಗೆ 162 


18 


ದೌರ್ಭಾಗ್ಯ ಕೆರವಾಗಿ ಲಕ್ಷೋಪಲಕ್ಷ ಜನ 

ರ ಭ್ಯಾಗತರು ಯಮನಿಗಾದರೆಮವರು 
ಸ್ವರ್ಭಾನು ಮಂಡಲವ ಭೇಧಿಸಲ್ಕರಿದೆನಲು 
ನಿರ್ಭಾಗ್ಯನೇರಿದನು ಶೂಲವನು ತಾತ್ಯಾ 163॥ 


ತೈಲ ಮುಗಿಯಲು ದೀಪ ಬತ್ತಿಯನೆ ಸುಡುವಂತೆ 
ಬಲವು ಕುಂದಲು ನಮ್ಮ ಜನರ ಸುಟ್ಟು 

ಆರಿತಾ ದಂಡೆಯುರಿ, ಕತ್ತಲಲಿ ತೊಳಲುತಲಿ 
ಭಾರತದ ಜನವೆಲ್ಲ ಕಂಗೆಟ್ಟುದಾಗ ॥64॥ 


ಮಾ ಮ Mines ಹಾ 


ಕಿತ್ತೂರು ಚನ್ನಮ್ಮ ಸಂಗೊಳ್ಳಿ ರಾಯಣ್ಣ 

ಮತ್ತೆ ರಭಾಂಸಿಯ ರಾಣಿ ಲಕ್ಷ್ಮಿ ಬಾಯಿ 
ಕೀರ್ತಿಯಿಂದುಳಿಯಲ್ಕೆ ಭಾರತದ ಜನ ತಿರುಗಿ 
ಹೊತ್ತು ದಾಸ್ಯವ ಕೆಂಪು ಜನವ ಸೇವಿಸಿತು ॥65॥ 


ಅವರ ಭಾಷೆಯ ಕಲಿತು ನಮ್ಮತಾಯಿಯ ಮರೆತು 
ಅವರ ಧರ್ಮವನರಿತು ನಡೆಯ ಕಲಿತು 

ಅವರ ಜಾತಿಯ ಬೆರೆತು ಹ್ಯಾಟು ಬೂಟನು ಧರಿಸಿ 
ಅವರ ಬಾಯ್ದಂಬುಲಕೆ ಕೈಯ್ಯೊಡ್ಡ ಬೇಕು ॥66॥ 


ಭಾರತದ ಸಂಪದವನವರು ಹೊರುತಿರಬೇಕು 
ನಾವವರು ಕೇಳಿದುದ ಕಟ್ಟಿ ಕೊಡಬೇಕು 
ಭಾರತೀಯರು ನಾವು ತೆರಿಗೆಯನು ಕೊಡಬೇಕು 
ಕುರಿಗಳಂದದಿ ಶಿರವ ಬಾಗಿ ನಿಲಬೇಕು ॥67॥ 


ಭಾರತದ ಜನವಿಂತು ಕಂಗೆಟ್ಟು ಚಿಂತಿಸುತೆ 
ಭೂರಮಣನಂ ನೆನೆಯೆ ಕಾರುಣ್ಯ ನಿಧಿಯು 
ಭಾರತದ ಬಿಡುಗಡೆಗೆ ಶೂರ ಸತ್ಕಾಯುಧನ- 
ನಾರಯ್ದು ಕಳುಹಿದನು ಪುತಲಿಯಲಿ ಜನಿಸೆ ॥168॥ 


19 


| 


ವ್ರತಗಳಿಂ ಶುದ್ಧಳಹ ಪುತಲಿ ತಾ ಧರಿಸಿದಳ್‌ 
ಖ್ಯಾತ ಮೋಹನನನ್ನು ತನ್ನ ಜಠರದಲಿ 

ಅತಿ ತೇಜದಿಂದಾಗ ರಂಜಿಸಿದಳಾ ಸುದತಿ- 
ಯಾತರಣಿಯಂ ಪೊತ್ತ ಮೂಡಣಂಗೆನೆಯೋಲ್‌ 169 


ಮಲರಹಿತನೀಕುವರನಿವನಿರುವ ಜಠರವಿದು 
ಶುದ್ಧವಾಗಿರಲೆನುತೆ ತೊಳೆಯುತಿಹಳು 

ಓಕರಿಕೆ ನೆಪದಿಂದಲೆನುವವೋಲ್‌ ತೋರಿದಳು 
ಸುಖದ ಸಂಕಟವಂದು ಹಿತವಾಯ್ತು ಸತಿಗೆ ॥701 


20 


ಬಯಕೆ ಸಂಕಟದಿಂದೆ ಪುತಲಿ ಬಯಸಿದುದನ್ನು 
ಪ್ರಿಯಕರನು ತಂದಿತ್ತ ನಾ ಕ್ಷಣದೊಳೆ ಕಬಾ 

ತಾಯಾಗಲಿರುವ ತನ್ನರಸಿಯನು ರಮಿಸುವುದೆ 
ಪ್ರಿಯನ ಸೌಭಾಗ್ಯವೆನಲಚ್ಚರಿಯದೇನು? ॥71॥ 


ಪತಿಯು ತಾನೈತರಲು ಗರ್ಭಭರದಿಂ ಪುತಲಿ 

ಅತಿ ಕಷ್ಟದಿಂದೇಳಲೆತ್ಲಿಸುತ್ತಿರಲು 

ಅತಿ ಹರ್ಷದಿಂ ನಗುತೆ ಹಿಡಿದೆತ್ತಿ ಮುದ್ದಾಡಿ 
ಪತಿರಾಯ ತೃಪ್ತಿಯನು ಪಡೆಯದಾದ ಕಬಾ ॥72॥ 


ಮ a 


ಮೋಹನನ ಗರ್ಭದಲಿ ಧರಿಸಿರುವ ಕಾಮಿನಿಯು 
ಮೋಹಿನಿಯು ತಾನಾದಳಂದು ಪ್ರಿಯತಮಗೆ 
ಬಿಳಿಚಿರುವ ಮುಖವನ್ನು ನೋಡಿ ದಣಿಯನು ಪತಿಯು 
ಗರ್ಭಿಣಿಯರಂದವೇ ಚೆಂದ ಜಗದೊಳಗೆ 1731 


ಇಂತು ನವ ಮಾಸಗಳು ತುಂಬಿ ಬರಲಾ ಲಲನೆ- 
ಯಂತ ಗೊಳಿಸಲ್‌ ಕೆಂಪು ಜನರ ಕೋಟಲೆಯಂ 
ಕಂತುಪಿತ ಕರುಣಿಸಲ್‌ ಭಾರತದ ಸಂತನ- 

ತ್ಯಂತ ಮೇಧಾವಿಯನು ಜಗಕೆ ನೀಡಿದಳು 141 


ಸಾವಿರದ ಎಂಟು ನೂರರುವತ್ತು ಒಂಭತ್ತು 
ಕ್ರಿಸಶಕದಕ್ಟೋಬರೆರಡನೆಯ ದಿನದೊಳ್‌ 

ಭಾರತದ ಭಾಗ್ಯರವಿ ದೀನ ಜನತಾ ಮಿತ್ರ 
ಸ್ವಾತಂತ್ರ್ಯ ಮಾರ್ತಾಂಡನುದಯ ಹೊಂದಿದನು ॥75॥ 


ಒಂದು ಸಾವಿರದೇಳು ನೂರ ತೊಂಬತ್ತೊಂದು 
ಶಾಲಿವಾಹನ ಶಕದ ಭಾದ್ರಪದದಲ್ಲಿ 

ಬಹುಳ ದ್ವಾದಶಿಯ ದಿನ ಸತ್ಯಸುಂದರ ಬಂದ 
ತಾನಹಿಂಸೆಯ ಮೂರ್ತಿ ನಿತ್ಯ ಕೀರುತಿಯಿಂ ॥76॥ 


21 


ವಣಿಜ ಲಗ್ನದೊಳಂದು ಬೆಳಗಿನಲಿ ಜನಿಸಿದನು 
ಲಗ್ನದಲಿ ಬುಧ ಶುಕ್ರ ಕುಜರು ಜೊತೆಯಾಗಿ 
ಗುರುದೃಷ್ಟಿಯುತನಾಗಿ ದ್ವಾದಶದೊಳಾರವಿಯು 
ಧನದ ಮನೆಯಲಿ ಶನಿಯು ವೃಷಭದಲಿ ಗುರುವು 
711 

ಚಂದ್ರನಿಂ ದಶಮದಲಿ ಕುಜದೃಷ್ಟಿಯುತನಾಗಿ 
ಗುರುವಿರಲು ಶಶಿಯು ತಾ ಸಿಂಹರಾಶಿಯಲಿ 
ದಶಮ ಸುಖದಲಿ ರಾಹು ಕೇತುಗಳು ತಾವಿರಲು 
ಎಂಟಕ್ಕೆ ಕಡಿಮೆಯಾಗಿರೆ ಕಾಲು ಘಂಟಿ ॥78॥ 


22 


ಬಾನು ತಿಳಿದುದು ಗಾಳಿ ಹಿತದಿ ಬೀಸುತಲಿರಲು 
ಎಡದ ಕಣ್ಣದುರಿತೈ ಭಾರತಾಂಬೆಯದು 

ಉಸಿರು ಸಿಕ್ಕಿತು ಕೆಂಪು ಜನಕೆದೆಯು ಡಬಡಬಿಸೆ 
ಪುಣ್ಯ ಮೂರುತಿ ಗಾಂಧಿಯುದಯ ಕಾಲದಲಿ ॥79॥ 


ಉಪವಾಸ ವತಗಳಿಗೆ ಫಲವು ದೊರೆತುದು ಇಂದು 
ಹೆಣ್ಣಾಗಿ ಹುಟ್ಟಿದುದು ಸಾರ್ಥಕವು ಎಂದು 

ಮುದ್ದು ಕಂದನ ಕಂಡು ನಿಡುಸುಯ್ದಳಾಪುತಲಿ 
ಭಾರತದ ಕಷ್ಟ ತಾ ಕಳೆಯಿತಿಂದೆಂದು ॥80॥ 


ಸುತನ ಜನ್ಮವ ಕೇಳಿ ಕರ್ಮಚಂದನು ತಾನು 
ಸಂತಸದ ಮಡುವಿನಲಿ ಹಾರಿ ಮುಳುಗಿದನು 
ಅಂತವಿಲ್ಲದ ದಾನ ದಕ್ಷಿಣೆಗಳನು ಕೊಟ್ಟು 

ಸಂತಸಂಬಡಿಸಿದನು ಭೂಸುರರ ಕರೆಸಿ ॥81॥ 


ಕಲ್ಲು ಸಕ್ಕರೆಯನ್ನು ತರಿಸಿದನು ಬಂಡಿಯಲಿ 
ಫುಲ್ಲ ವದನನು ಊರಿಗೆಲ್ಲ ಹಂಚುತಲಿ 

ಎಲ್ಲ ಹಿರಿಯರ ಕಂಡು ನಮಿಸಿದನು ವಿನಯದಲಿ 
ಪಲ್ಪವಿಸೆ ಹರಕೆಯದು ಕಲ್ಲಲತೆಯಾಗಿ 1821 


ದಾಸ ದಾಸೀಜನಕೆ ಬೇಕು ಬೇಕಾದುದನು 
ಕೋಶ ಬರಿದೆನೆ ಕೊಟ್ಟು ನಲಿದನಾಗ 
ಭೂಷಣವು ತಾನಾಯ್ದು ದಾನದಿಂ ಬಡತನವೆ 
ಮಾಸದಿಹ ಕೀರ್ತಿ ತಾ ದೊರೆತುದವಗೆ ॥83॥ 


ಕರ್ಮಚಂದನು ತನ್ನ ಪುಣ್ಯ ಕರ್ಮದ ಫಲವ 
ಕರ್ಮಯೋಗಿಯ ಕಂಡು ಜಾತಕರ್ಮವನು 
ಮಾಡಿದನು ಕಂದನಿವ ಗುಣಗಳಿಂ ಮೋಹನನು 
ಎನುತೆ ಮೋಹನನೆಂದು ನಾಮ ಕರಣವನು ॥84॥ 


23 


ಹದಿನೈದನೆಯ ದಿವಸ ಹದಿಬದೆಯರೈತಂದು 
ಮುದದಿ ತೊಟ್ಟಿಲೊಳಿಟ್ಟು ಚೆಂದದಿಂದ 
ಕಂದನನು ತೂಗಿದರು ಲಾಲಿಯನು ಪಾಡುತ್ತ - 
ಲಂದು ಪುತಲಿಯ ಹರುಷ ಹಿಡಿಸದಿರಲು ॥85॥ 


24 


।॥ ಗಾಂಧೀ ಲಾಲಿ ॥ 


ಮೋಹನ ಲಾಲೀ ಪುತಲೀ ಭಾಗ್ಯವೆ ಲಾಲೀ | 
ಪೋರಬಂದರ ಭಾಗಧೇಯವೆ ಬಾಪೂ ಲಾಲೀ ॥ಪ॥ 
soll 
ದ್ಹಾಪರಯುಗದಲಿ ಭಾರತಯುದ್ದವ ನಿಲ್ಲಿಸಲಾಗದೇ - ನೊಂದು 
ಕಲಿಯುಗದಲ್ಲಿ ರಣಛೋಡನಾಥನು ತಾನಾದನು ಕೃಷ್ಣ 
ಪೋರಬಂದರ ದೇವನಾತನ ಇಚ್ಛೆಯ ನೀ ಸಲಿಸು - ಕಂದ 
ನೀನಹಿಂಸೆಯ ಮೂರ್ತಿಯಾಗಿ ಭಾರತವನು ಜಯಿಸು 187 


ಗಾಂಧಿ ಲಾಲೀ ಮೋ.ಕ. ಗಾಂಧಿ ಲಾಲೀ 
ಬಂಧನ ಬಿಡಿಸೋ ಭಾರತ ಮಾತೆಯ ಕಂದಲಾಲೀ 
1881 


ಕೆಂಪುಜನರಾ ವಂಚನೆಯೊಳು ತಾ ಭಾರತ ಸಿಲುಕಿತ್ತು 
ಸಂಪು ಹೂಡಿದ ಸೀಪಾಯಿಗಳಿಗೆ ಕಗ್ಗೊಲೆಯಾಗಿತ್ತು 
ರಂಪವಿದನು ಬಣ್ಣಿಸಲಾವಗೆ ಶಕ್ಕವಾಯಿತ್ತು 
ಹಂಪೆಯಾಳ್ಗನ ಕರುಣದಿ ನೀನೆ ಬಿಡಸೋ ಈ ಹೊತ್ತು 
89 


ಬಾಪೂ ಲಾಲೀ ಸತ್ಯಮೂರ್ತಿ ಲಾಲೀ 
ರಘುಪತಿ ರಾಘವ ರಾಜಾರಾಮನೆ ತಾರಕ ಲಾಲೀ 
190 


ಡಾಲಹೌಸಿಯ ಕೃತ್ಯಕೆ ಹೇಸಿ ನಾನಾ ಸಾಹೇಬ 
ತಾತ್ಕಾಟೋಪಿಯು ಎದ್ದು ನಿಂತರು ದಿಲ್ಲಿಯ ಬಾದಶಹ 
ನಮ್ಮಯ ಜನರೇ ಹಿಡಿದೂ ಕೊಟ್ಟರು ಲಂಚಕೆ ಬಲಿಬಿದ್ದು 
ವಿಧಿಯೆದುರಾಗಿರಲನ್ಯರ ನಾವು ದೂರುವುದೇ ತಪ್ಪು 
1911 


25 


ತಂದೆ ಲಾಲೀ ದೀನ ಬಂಧು ಲಾಲೀ 
ಗಾಂಧೀವಂಶಕೆ ಭೂಷಣ ಸತ್ಯದ ಬಿಂಬ ಲಾಲೀ 1192 


ಹಿಂಸೆಯ ಬೀಜದಿ ಶಾಂತಿಯು ಎಂದಿಗು ದೊರೆಯದು ಕಂದಯ್ಕಾ 
ಹಿಂಸೆಗೆ ಹಿಂಸೆಯ ಮಾಡುತ ಹೋದರೆ ನಿಲುಗಡೆಯೆಲ್ಲಯ್ಯಾ 
ಹಿಂಸೆಯ ಬಿಡುನೀ ಸತ್ಯವ ಹಿಡಿ ನೀ ಜಯವದೆ ನಿನಗಯ್ಯಾ 
ಕಂಸನ ಕೊಂದವ ಪೇಳಿದ ಗೀತೆಯ ಬಿಡದೇ ಪಠಿಸಯ್ಕಾ 

03 


26 


ಇಂತು ಮುತ್ತೈದೆಯರು ಕಂದನನು ತೊಟ್ಟಿಲಲಿ 
ಸಂತಸದಿ ಹರಸುತ್ತೆ ತೂಗುತಿರಲು 

ನಿಂತು ನೋಡುತೆ ಹರಕೆ ಸಫಲವಾಗಲಿ ಯೆಂದು 
ಕಂತು ಪಿತನನು ಮನದಿ ನೆನೆದಳಾ ಪುತಲಿ ॥94॥ 


ಮಾತೆ ಮಮತೆಯಿನಿತ್ತ ಹೃದಯದಮೃತವನುಂಡು 
ತಾತ ಕುಡಿಸಿದ ದಿವ್ಯ ಪ್ರೇಮದೌಷಧಿಯಿಂ 
ದಾತನುಜ ದಿನದಿನವು ಶುಕ್ಷ ಶಶಿಯಂದದಲಿ 
ಬೀತು ಬೆಳೆಯುತಲಾದ ತಾನು ಮೋಹನನು ॥95॥ 


ಮಗುವು ಮಲಗಿಹುದೆನುತೆ ತಾಯಿ ಹೊದಿಕೆಯ ಹೊದಿಸಿ 
ಪೋಗಲೂಟವ ಮಾಡಿ ಬರುವೆನೆನುತೆ 

ಆಗ ಬಾಣಂತಿಯರಿಗತಿಮಿತವು ಹಿತವೆನುತೆ 
ರಾಗವನು ಪಾಡುವನು ಬುದ್ಧಿ ಕಲಿಸುವವೋಲ್‌ ॥96॥ 


ಹೊಟ್ಟೆ ಹಸಿದಿರೆ ತಾನು ರಾಗವನು ಪಾಡುವನು 
ತಟ್ಟುತ್ತೆ ತಾಳವನು ಕಾಲಿನಿಂದ 
ಮುಷ್ಟಿಯಲದಾವುದೋ ಭಾವವನು ತೋರುತ್ತೆ 
ನಾಟ್ಯಪಟುವನು ತಾನು ನಾಚಿಸುವ ತೆರದಿಂ ॥91॥ 


ರೆಪ್ಪೆಯನು ಬಡಿಯುವುದೆ ವಿಘ್ನವೆನಲಾ ತಾಯಿ 
ಮುದ್ದು ಕಂದನ ಮುಖವ ದಿಟ್ಟಿಸುತ್ತೆ 

ಕಪ್ಪು ಬಳಿಯುವಳಾಗ ಕೆನ್ನೆಯಲಿ ಕಂಗಳಲಿ 
ತನ್ನ ದೃಷ್ಟಿಯದೆಲ್ಲಿ ತಾಗುವುದೊ ಎನಲು 198 


ಅಂದದಿಂ ದಿನದಿನವು ಶಿಶುವು ಬೆಳೆಬೆಳೆಯುತಿರೆ 
ಚಂದದಿಂ ವರುಷ ತಾನೆರಡು ಸಂದಿರಲು 

ತಂದೆ ಚೂಡಾ ಕರ್ಮವನು ಮಾಡೆ ವಿಧಿಯಂತೇ 
ಕಂದ ಮುಂಜುಟ್ಟಿನಿಂ ಮೋಹನನೆ ನಿಜದಿ ॥99 


|] 


ಐದನೆಯ ವರುಷದೊಳ್‌ ಗಣಪನಂ ಪೂಜಿಸುತೆ ಸಜ್ಜನರ ಸಂಗವಿರೆ ಸದುಣವು ಬಂದಪುದು 


ವೈದಿಕರ ಹರಕೆಯಂ ಪಡೆದು ಮುದದಿಂ ದುರ್ಜನರ ಸಂಗದಿಂ ಬಹುದು ದುರ್ಗುಣವು 

ಗೈದ ತಾನಕ್ಷರಾಭ್ಯಾಸವನು ಅದರಿಂದ - ಸಜ್ಜನಿಕೆಯಿದ್ದರೂ ಜೊತೆಯ ಹುಡುಗರ ಸೇರಿ 
ಲೈದಲೀ ಕುವರತಾ ವಿದ್ಯೆಗಳನೆಂದು ॥100/ ಬಿಜ್ಜೆ ಯೋಜರ ಹಳಿಯೆ ತೊಡಗಿದನು ಗಾಂಧಿ ॥102 
ಪೋರಬಂದರದಲ್ಲದಾವುದೋ ಶಾಲೆಯನು ಪೋರಬಂದರ ಬಿಟ್ಟು ರಾಜಕೋಟೆಗೆ ತೆರಳ- 

ಸೇರೆ ಕಷ್ಟವದಾಯ್ದು ಬುದ್ಧಿ ಬೆಳೆಯದಿರೆ ಲೇಳನೆಯ ವರುಷದಲಿ ಪಿತನ ಜೊತೆಗೆ 
ಸೇರದಾಯಿತ್ತವಗೆ ಮಗ್ಗಿಗಳ ಕಲಿಯುವುದು ಸೇರಿದನು ಮೋಹನನು ಪ್ರಾಥಮಿಕ ಶಾಲೆಯನು 


ಪೋರ ತಿರುಗಿದನಂದು ವ್ಯರ್ಥವಾಗಿ ॥101॥ "ವರುಷ ಹನ್ನೆರಡಾಗೆ ಪ್ರೌಢಶಾಲೆಯನು ॥103॥ 


28 


ಬರಬರುತೆ ಬುದ್ದಿ ತಿಳಿದೆಚ್ಚಿತ್ತು ಮೋಹನನು 
ಹರುಷದಿಂ ವಿದ್ಯೆಯನು ಕಲಿಯ ತೊಡಗಿದನು 
ಸೇರನನ್ಯರ ಜೊತೆಯ ಮುಖಹೇಡಿಯೆಂಬಂತೆ 
ತೋರಿದನು ಪುಸ್ತಕವೆ ಜೊತೆಯಾಯಿತವಗೆ ॥1041 


ನುಡಿಯನನೃತವನೆಂದು ಗುರುಗಳಲಿ ಗೆಳೆಯರಲಿ 
ಬಿಡದೆ ಓದುವನೆಲ್ಲ ಪಠ್ಯಪುಸ್ತಕವಂ 

ಹಿಡಿದ ಪುಸ್ತಕದಲ್ಲಿ ಮನವು ತಾ ನಟ್ಟಿರಲ್‌ 
ಓಡುವನು ಮನೆಗೆ ತಾ ಶಾಲೆ ಮುಗಿದೊಡನೆ ॥105॥ 


ಮನೆಯಲ್ಲಿ ಪೇಳುವಳು ರಾಮ ಚರಿತವ ತಾಯಿ | 
ದಿನದಿನವು ಬಣ್ಣಿಪಳು ರಾಮರಾಜ್ಯವನು 

ತಾನಾಗಿ ತನ್ಮಯನು ಕೇಳುವನು ಬಾಲಕನು 
ಮನದಲ್ಲೆ ಕಟ್ಟುವನು ರಾಮರಾಜ್ಯವನು ॥106/ 


ತಾಯಿಯೇ ಗುರುವವಗೆ ತಾಯಿಯೇ ಸಖನವಗೆ 
ತಾಯಿ ತಾ ದಾಸಿ ಯೆನಲನ್ನ ಬಟ್ಟೆಯಲಿ 

ತಾಯಿಯೇ ದೈವತವು ತಾಯಿಯನು ಬಿಟ್ಟರನು 
ತಾಯಿಯೇ ಸರ್ವಸ್ವ ಮುದ್ದುಮೋಹನಗೆ ॥107॥ 


29 


ತಂದೆಯೋದಲು ತಂದ ಶ್ರವಣ ಭಕ್ತಿಯ ಕಥೆಯ - 
ನೊಂದು ದಿನ ತಾನೋದಿ ಮುಗ್ಗನಾದಂ 

ಬಂದ ನಾಟಕವದನು ತಿರುತಿರುಗಿ ನೋಡಿದನು 
ನಿಂದುದೈೆ ಭಕ್ತಿಯದು ತಾಯಿತಂದೆಗಳೊಳ್‌ ॥108/ 


ರಾಜಕೋಟೆಗೆ ಬಂದುದೊಂದು ನಾಟಕ ಸಭೆಯು 
ತಾ ಹರಿಶ್ನಂದ್ರನಾದೃಶ್ಯವನು ಕಂಡು 

ಕಣ್ಣೀರು ಸುರಿಸಿದನು ಮನವ ಸೆಳೆಯಿತು ದೃಶ್ಯ- 
ವೆಷ್ಟು ಸಲ ನೋಡಿದರು ತೃಪ್ತಿಯಿಲ್ಲವಗೆ ॥109/ 


30 


ಅದು ಮೊದಲು ದಿನದಿನವು ಮನದಲ್ಲಿ ಕಾಣುವಂ 
ಸತ್ಯ ನಿಧಿಯಾ ಹರಿಶ್ಚಂದ್ರ ಭೂಪನನು 

ಅವನಂತೆ ತಾನಾಗ ಬೇಕೆಂಬ ಮನವಾಯ್ತು 
ಅಂದಿನಿಂ ನೆಲೆಯಾಯ್ತು ಸತ್ಯ ಮನದೊಳಗೆ ॥110॥ 


ಶಿಕ್ಷಣದ ನಿಯಮಗಳ ತಪ್ಪದಲೆ ಪಾಲಿಪನು 
ದಕ್ಷನೆನೆ ವಿದ್ಯಾರ್ಥಿ ವೇತನವ ಪಡೆದು 
ಶಿಕ್ಷೆಯನು ಸಹಿಸನಲೆ ಹಿಂದುಳಿದು ಪಾಠದಲಿ 
ಶಿಕ್ಷೆಯಾಯಿತ್ತವಗೆ ವ್ಯಾಯಾಮವೊಂದೆ ॥111॥ 


ಪಾಠಶಾಲೆಗಳಿಹುದು ಪಾಠಗಳ ಕಲಿಯಲ್ಕೆ 
ಆಟಪಾಟಗಳೇಕೆ ತನಗೆನುತೆ ಗಾಂಧಿ 

ಕೂಟದಲಿ ಸೇರದಿರೆ ತಂದೆಯನು ಸೇವಿಸುವ 
ಮಾಟದಿಂ ಕಾಟವನು ದೂರ ಮಾಡಿದನು ॥112॥ 


ಶಾಲೆಯನು ಪರಿಕಿಸಲು ವೀಕ್ಷಾಧಿ ಕಾರಿಗಳು 
ಗೈಲ್ಲೆಂಬ ಮಹನೀಯರಂದು ಬಂದಿರಲು 
ಬಾಲಕರಿಗೈದು ನುಡಿಗಳನು ಬರೆಯಲು ಕೊಡಲು 
ಶಾಲೆಯಲಿ ಮೋಹನನೆ ತಪ್ಪು ಬರೆದವನು ॥113॥ 


ನೆರೆಯವನ ನೋಡಿನೀ ತಿದ್ದಿ ಬರೆಯೆಂಬುದನು 
ಕೆರದ ತುದಿಯಿಂ ತಿವಿದು ಗುರು ಸೂಚಿಸಲ್ಕೆ 
ಬರಿದೆ ನೊಂದನು ನ್ಯಾಯದೂರವಿದು ಯೆಂದೆನುತೆ 
ಬರೆಯದಾದನು ಕದ್ದು ಸತ್ಯಮೋಹನನು ॥114॥ 


ಕಡೆಗಣಿಸಿ ಗುರುಗಳಲಿ ಕುಂದುಗಳನೆಣಿಸತಾ 
ಬಿಡದೆ ಪಾಲಿಪನವನು ಗುರುವಿನಾಣತಿಯಂ 
ಜಡನಲ್ಲವತಿಬುದ್ದಿಶಾಲಿಯೂ ತಾನಲ್ಲ 

ನಡತೆಯೇ ಸರ್ವಸ್ವ ಸತ್ಯ ಚರಿತನಿಗೆ 11151 


34 


ಒಂದರಿಂ ಮತ್ತೊಂದು ದೋಷ ಹಬ್ಬುತಲಿರಲು 
ನೊಂದು ಚಿಂತಿಸಿ ಮನದೊಳೆಚ್ಚಿತ್ತನಾಗ 
ತಂದೆಯನು ವಂಚಿಸಿದ ಪಾಪಿ ತಾನಾದೆನಲೆ 
ಸಂದುದೇ ಪಿತೃಭಕ್ತಿ ಸತ್ಯನಿಂದುದೆ ಹಾ ॥1241 


ಬಿಳಿಯರನು ಗೆಲಲೆಂದು ತಿನಲು ತೊಡಗಿದೆನು ಗಡ 
ಚೆಲುವು ಮನ ಕೆಂದೆನುತೆ ಧೂಮಪಾನದಲಿ 
ಮುಳಿದುದೇ ವಿಧಿಯೆನಗೆ ಬುದ್ಧಿಯನು ಮೋಹಿಸುತೆ 
ನಿಲುವೆನೇ ಸತ್ಯದಿದಿರಲಿ ಕೆಟ್ಟಿನಯ್ಯೋ ॥125॥ 


34 


ಬಲು ಹಲುಬಿ ಕಡು ನೊಂದು ಗಡಗಡನೆ ನಡುಗಿದನು 
ನಿಲದೆ ದೂಡಿದನೆಲ್ಲ ದುಶ್ಚಟವ ಮನದಿಂ 
ಕೆಳೆಯ ವೇಷದ ಶತ್ರುವನು ದೂರ ಸರಿಸಿದನು 
ಖಲನೆನಗೆ ಶಿಕ್ಷೆಯೇನೆಂದು ಮರುಗಿದನು ॥126॥ 


ತಂದೆಗಿದ ತಿಳಿಸುವೆನೆ ನುಡಿವ ಧೈರ್ಯವದಿಲ್ಲ- 
ವೆಂದು ತಾ ಮಾಡಿರುವ ಪಾಪಗಳನೆಲ್ಲ 
ಒಂದನೂ ಬಿಡದೆ ತಾ ಬರೆದು ಶಿಕ್ಷೆಯ ಬೇಡಿ 
ತಂದಿತ್ತ ಪತ್ರವನು ತಂದೆಯಡಿಗಳಿಗೆ ॥127॥ 


ಪಾಠಶಾಲೆಗಳಿಹುದು ಪಾಠಗಳ ಕಲಿಯಲ್ಕೆ 
ಆಟಪಾಟಗಳೇಕೆ ತನಗೆನುತೆ ಗಾಂಧಿ 

ಕೂಟದಲಿ ಸೇರದಿರೆ ತಂದೆಯನು ಸೇವಿಸುವ 
ಮಾಟದಿಂ ಕಾಟವನು ದೂರ ಮಾಡಿದನು ॥112॥ 


ಶಾಲೆಯನು ಪರಿಕಿಸಲು ವೀಕ್ಷಾಧಿ ಕಾರಿಗಳು 
ಗೈಲ್ಲೆಂಬ ಮಹನೀಯರಂದು ಬಂದಿರಲು 
ಬಾಲಕರಿಗೈದು ನುಡಿಗಳನು ಬರೆಯಲು ಕೊಡಲು 
ಶಾಲೆಯಲಿ ಮೋಹನನೆ ತಪ್ಪು ಬರೆದವನು ॥113॥ 


ನೆರೆಯವನ ನೋಡಿನೀ ತಿದ್ದಿ ಬರೆಯೆಂಬುದನು 
ಕೆರದ ತುದಿಯಿಂ ತಿವಿದು ಗುರು ಸೂಚಿಸಲ್ಕೆ 
ಬರಿದೆ ನೊಂದನು ನ್ಯಾಯದೂರವಿದು ಯೆಂದೆನುತೆ 
ಬರೆಯದಾದನು ಕದ್ದು ಸತ್ಯಮೋಹನನು ॥114॥ 


ಕಡೆಗಣಿಸಿ ಗುರುಗಳಲಿ ಕುಂದುಗಳನೆಣಿಸತಾ 
ಬಿಡದೆ ಪಾಲಿಪನವನು ಗುರುವಿನಾಣತಿಯಂ 
ಜಡನಲ್ಲವತಿಬುದ್ಧಿಶಾಲಿಯೂ ತಾನಲ್ಲ 

ನಡತೆಯೇ ಸರ್ವಸ್ವ ಸತ್ಯ ಚರಿತನಿಗೆ ॥115/ 


31 


ಶ್ರೀ 
॥ ಕಸ್ತೂರಿ ಕಲ್ಯಾಣಂ ॥ 
ಸೂಚನೆ॥ ಮಾಟಿ ಚಿನ್ನದ ಗೊಂಬೆಯದು ಘನ 
ಕೂಟ ಕಸ್ತೂರಿಯ ಸುಗಂಧದ 
ಲಾಟವೆನೆ ಭಾಮಿನಿಯ ನೊಲಿದನು ಕೃಷ್ಣ ಕೇಳೆಂದ ॥ 


ಕೇಳು ಕೃಷ್ಣ ಕುಮಾರ ಮೋಹನ 

ಗೇಳನೆಯ ವರುಷದಲಿ ಮದುವೆಯ 
ಲೀಲೆಗಾಯಿತು ನಿಶ್ಚಯವು ತಾ ಮೂರನೆಯ ಬಾರಿ | 
ಬಾಲ ತೊಟ್ಟಿಲೊಳಿರಲದೀರ್ವರ 

ಪಾಳಿ ಮುಗಿದುದು ದೈವ ತೆರೆದುದು 

ಬಾಲ ಮೋಹನನನ್ನು ಗೋಕುಲದಾಸ ಮೆಚ್ಚಿದನು ॥॥॥ 


36 


ಸತಿಗೆ ಮದುವೆಯೆ ಲೀಲೆ ಗಡ ಸಂ 

ಗಾತಿಯೋರ್ವನು ಬಪ್ಪನಾಟಕೆ 

ಪತಿಯೆನುತೆ ಕುಣಿದಾಡಿದಳು ತಾ ಕುವರಿ ಕಸೂರಿ |. 

ಪತಿಯು ಮೋಹನ ಬಾಲ ನಿನ್ನಯ 

ಪತಿ ದಿವಾನರ ಸುತನು ಪುಣ್ಯದ 

ತತಿಯ ಫಲವೆನಲೊಲಿದು ನಲಿದಳು ಮುದ್ದು ಕಸ್ತೂರಿ 
2॥ 

ಕರ್ಮಚಂದನು ತನ್ನ ಮನದಲಿ 

ನಿರ್ಮಲಾತ್ಮನು ಮಿತ್ರ ಗೋಕುಲ 

ಧರ್ಮಭೀರುವು ಧನಿಕ ಬೀಗತನಕ್ಕೆ ಸಮನೆನಲು | 

ಧರ್ಮ ಕರ್ಮದ ಯೋಗ ವಿದು ತಾ 


ನೆಮ್ಮ ಗೆಳೆತನ ನಿತ್ಯವಾಯಿತು 

ನಮ್ಮಪುಣ್ಯವಿದೆಂದು ಗೋಕುಲದಾಸ ಚಿಂತಿಸಿದ ॥3॥ 
ಅತ್ತೆ ಧೀರಜ ಕುವರಿ ಬಾ ತಾ 

ನಿತ್ತ ತನ್ನಯ ಮಗಳ ಭಾಗ್ಯವ 

ಚಿತ್ರದಲಿ ತೂಗಿದಳು ಮಂತ್ರಿಕುಮಾರನೀತನಲೆ | 
ಮತ್ತಿವನು ತಾನಹ ದಿವಾನನು 

ತೊತ್ತುಗಳು ಸೇವೆಯಲಿ ಸಲುವರು 
ವಿತ್ವದೈಸಿರಿಯಾಗಿ ಮೆರೆವಳು ತನ್ನ ಮಗಳೆನುತೆ ॥4॥ 


ಅಂದು ತೊಟ್ಟಿಲೊಳಿರಲು ಬಾಲರು 
ತಂದೆ ತಾಯ್ಗಳು ಮಾತ ಕುಡುವರು 


ಚಂದ್ರವಲೆ ತಾ ಗೊಂಬೆಯಾಟವಿದೆನಲು ಸಡಗರದಿ 
ಕಂದಗಳು ಕಿಲ ಕಿಲನೆ ನಗಲ್ಫೈ 

ತಂದು ನೋಡಿರೊ ಮದುವೆಯೆನಲಾ 

ನಂದ ಮಕ್ಕಳಿಗೆನುತೆ ಕೈ ಕಟ್ಟುವರು ಗಹಗಹಿಸಿ ॥5॥ 


| 


| 


ಭಾನುವಾರವು ಬರಲು ಮಕ್ಕಳ 

ದೇನು ಸಡಗರವಂದು ಹರ್ಷದಿ 

ತಾನು ಮೇರೆಯ ಮೀರೆ ನಲಿವರದೊಂದೆಡೆಗೆ ಸೇರಿ 
ತಾನು ಪತಿಯಹ ನಿಂದು ಬರುವನು 

ಮಾನಿನಿಯ ತಾ ನೋಳ್ಪೆ ನೆನ್ನುತೆ 

ಸಾನು ರಾಗದಿ ಬಾಲೆ ಕತ್ತುರಿ ಗಾಂಧಿ ಯೋಡುವಳು ॥6॥ 


37 


ಕಣ್ಣು ಮುಚ್ಚಾಲೆಯಲಿ ಮೋಹನ 

ನಿನ್ನು ಕಳ್ಳನೆನಲ್ಕೆ ನೆಗೆವಳು 

ಕಣ್ಣುಮಗುಚಿದ ಕರುವು ತಾನೆನೆ ಬೆರಳಲೇಡಿಸುತೆ । 
ತನ್ನ ಹಕ್ಕೆಯ ಹಿಡಿಯಲಾಗದೆ 

ಖಿನ್ನನಾಗಲು ಚೆನ್ನ ಮೋಹನ 

ನಿನ್ನು ಬಳಲಿದೆ ನೆನುವವೋಲ್‌ ತಾ ಕೈಗೆ ಸಿಕ್ಕುವಳು ॥7॥ 


ಬಾಲ ಲೀಲೆಯೊಳಿಂತು ಸವೆದುದು 

ಕಾಲ ಗೋಕುಲ ದಾಸ ಮುದದಲಿ 

ಬಾಲೆಯನು ತಾ ಧಾರೆಯೆರೆಯಲು ಮನದ ನಿಶ್ಚಯವ 
ಪೇಳೆ ಸಡಗರ ವೇಳೆ ಪುತಲಿಗೆ 


38 


ಬಾಲ ಮೋಹನ ತಾತ ವೇಳೆಯ 
ಕೇಳಿ ಜೋಯಿಸರಿಂದ ಬರೆಸಿದ ಲಗ್ನಪತ್ರಿಕೆಯ ॥8॥ 


ಕರೆಸಿದನು ಬಂಧುಗಳ ನೆಲ್ಲರ 
ತರಿಸಿದನು ವರ ರತುನ ನಿಚಯವ 
ನಿರಿಸದನು ಫಲಪುಷ್ಪದೋಜೆಯಲಖಿಲಮಂಗಳವ | 
ಬರಿಸಿ ಮೌಹೂರ್ತಿಕರ ಸುದಿನವ 

ನರಸಿ ಶುಭಲಗ್ನವ ನಿರಿಸಿ ತಾ 

ಬರೆಸಿದನು ಸಂಭ್ರಮದಿ ಗೋಕುಲದಾಸ ಪತ್ರಿಕೆಯ ॥9॥ 


ಕುವರಿಯನು ನಾನಿತ್ತೆ ನಿಮ್ಮಯ 

ಕುವರನಿಗೆ ಮುದದಿಂದೆ ವಾಚಾ 
ಇವಳನವಲೋಕನದ ವಿಧಿಯಿಂ ಸ್ವೀಕರಿಸಿರೆನುತೆ | 
ಸು ವಿಹಿತದೊಳಾ ವಸ್ತ್ರ ಭೂಷಣ 
ನಿವಹದೊಂದಿಗೆ ಪುಷ್ಪ ಫಲವೈ 

ಭವವಿರಲು ಗೋಕುಲನು ಕೊಟ್ಟನು ಲಗ್ನ ಪತ್ರಿಕೆಯ ॥10॥ 


ಕುವರಿಯನು ನೀವಿತ್ತಿರೆಮ್ಮಯ 
ಕುವರನಿಗೆ ಸ್ವೀಕರಿಸಿದೆವು ನಾ 
ವುವರನವಲೋಕನದಿ ನೆಮದಿ ತಾಳಿ ನೀವಿಂದು | 
ಇವಳ ಪೋಷಣೆ ನಮದಾಯಿ 


ತ್ತ ವಿರತವು ಚಿತ್ತ ವಿಡಿರೆನ್ನುತೆ 
ವಿವಿಧ ದುಡುಗರೆಯೊಡನೆ ಪತ್ರಿಕೆಯಿತ್ತನಾಗ ಕ ಜಾ ॥11॥ 


ಬಳಿಕ ಕೇಳಾ ಗೋಕುಲನು ತಾ 

ನೊಲಿದು ಬಂಧುಗಳೆಲ್ಲರನು ಬಹು 

ಕಳಕಳಿಯ ಲಾದರಿಸಿದನು ಭಕ್ಸ್ಯಾದಿ ನಿವಹದಲಿ | 
ಅಳತೆಯಿಲ್ಲದ ವೈಭವದಿ ತಾ 

ನಿಳೆಗಿಳಿದ ವೈಶ್ರವಣನೆನೆ ಮಗ 

ಳಲಿ ತನಗಿರುವ ಮಮತೆಗಿದು ಸರಿಯೆನಲು ಬಂಧುಗಳು ॥॥12॥ 


ಸೇರಿದರು ಬಂಧುಗಳು ಶುಭಸಂ 

ಭಾರಗಳ ನಣಿಗೊಳಿಸೆ ತಮ್ಮಯ 

ದೂರ ದೂರದ ನಂಟನಂಟಿಸುತವ ರೊಳೊಂದಾಗಿ 
ದೂರವೇನಾ? ಧೀರಜಳ ಪುರ 

ನಾರಿಯೋರ್ವಳ ನೆನ್ನ ಗೆಳೆಯಗೆ 
ಧಾರೆಯೆರೆದಿಹರೆಂದು ಬಂಧುತ್ತವನು ಕಲ್ಪಿಸುತೆ ॥13॥ 


ಇತ್ರ ಕತ್ತುರಿಯಣ್ಣ ಮಾಧವ 
ನುತ್ತಮೋತ್ತಮ ಶಿಲ್ಪಿಗಳ ಕರೆ 


ಆಧಿ ಹಾಧಿ 


ಸುತ್ತೆ ವೈವಾಹಿಕದ ಮಂಟಪ ರಚನೆಯಲಿ ನಿಲಿಸೆ | 


ಎತ್ತಿದರು ಸಮ ಚೌಕದಲಿ ಬಹು 


ಹಾದಿ 


40 


ಬಿತ್ತರದ ಚಪ್ಪರವ ಬಹು ವಿಧ 
ಕೆತ್ತನೆಯ ಕಂಬಗಳ ಸಾಲಲಿ ರಾಮಣೀಯಕವ ॥14॥ 


ನಡುವೆ ವಿವಿಧದ ವಜ್ರ ಫಲಕದ 

ಗಡಣಗಳ ಗಟ್ಟಣೆಯ ಗಾಡಿಯ 

ಲಡಿಗಡಿಗೆ ನಡುನಡುವೆ ವಜ್ರದ ಗುಡಿಗಳನು ಜಡಿಯೆ 

ಮೃಡನ ಸಖ ನೈಸಿರಿಯ ಮೆಟ್ಟುತೆ 

ಲಡಿಯೆನಿಸೆ ಸೌಧರ್ಮ ಶೋಭೆಯ 

ಗಡಿಯು ಸೊಬಗಿಗಿದೆನಲು ಸೊಗಸಿತು ಲಗ್ನವೇದಿಕೆಯು 
151 


ತಳಿರು ತೋರಣ ವೆತ್ತ ನೋಡಲು 

ಸುಳಿವ ಬಾಳೆಯ ಕಂಬಗಳು ಥಳ 

ಥಳಿಪ ಮಣಿದೀಪಗಳ ಪಜ್ಜೆಗಳೆಸೆಯೆ ತಳ್ಳಿಕ್ಕಿ | 

ಇಳೆಯ ಸಿರಿಯೋಲಗವೊ ಶುಭಸಂ 

ಕುಳದಳುಂಬದ ನಿಲುಗಡೆಯೊ ಬಲಿ 

ನಿಳಯದರಮನೆಯೆನಲು ರಂಜಿಸಿತಂದು ಮಂಟಪವು 
101 

ಅತ್ತ ಮೋಹನ ಪಿತನು ತನ್ನಯ 

ಚಿತ್ರದಲಿ ಯೋಚಿಸುತೆ ಮದುವೆಗೆ 

ವಿತ್ರರಾಶಿಯು ಕರಗುವುದು ಸಹಜವಿದು ಭಾವಿಸಲು 

ಮತ್ತಿತರ ಮಕ್ಕಳಿಗು ಮಂಗಳ 


ವೆತ್ತ ಅಲ್ಪ ವ್ಯಯವು ಸಲುವುದೆ 
ನುತ್ತೆ ನಿಶ್ಚಯಿಸಿದನು ಲಗ್ನವ ನಣ್ಣಗಳ ಜೊತೆಗೆ ॥17॥ 


ಮದುವೆಯೆನೆ ಸುಮವ್ವೆಯೆ ಸಿದ್ಧತೆ 

ಗದುವೆ ತೊಡಗಿದರೆಲ್ಲ ಬಂಧುಗ 

ಛೆದುರು ತಂದೊಟ್ಟಿದರು ಜವಳಿಯ ರಾಶಿ ರಾಶಿಗಳ 

ಇದುವರೆಗೆ ಕನೈೆಗಿದು ಬೀಗಿತಿ 

ಗಿದು ವಧುವಿನಣ್ಣನಿಗೆ ಮಾವನಿ 

ಗಿದುವೆ ಧಾರೆಯ ಸೀರೆ ನಾಗೋಲಿಯದು ತಾನಿದೆನೆ 
[181 


41 


ಬಂಧುಗಳ ಗಣನೆಯದು ನಿಲುಕದು 

ಯೆಂದು ಅಂಗಡಿಯೊಂದ ಹೇರಿಸಿ 

ತಂದು ಮತ್ತೊಂದಂಗಡಿಯು ತಾ ಮಿತ್ರ ವರ್ಗಕೆನೆ | 

ಕುಂದು ಬಾರದ ತೆರದಿ ದಾಸೀ 

ವೃಂದಕಿದು ಸರಿಯೆನಲು ಮುದದಿಂ 

ದೊಂದು ಬಂಡಿಯ ತುಂಬಿ ತರಿಸಲು ತುಂಬಿ ತುಗ್ರಾಣ 
19 

ಅಡಿವಿಡಿದು ಮುಡಿವರೆಗೆ ಠಾವಿ 

ಓಡಲೆನುವ ಮೋಡಿಯಲಿ ತಂದರು 

ತೊಡಿಗೆಗಳ ನವರತ್ನ ಖಚಿತದ ಗಾಡಿ ಮೆರೆಯುತಿರೆ 

ಜಡಿದ ವಜ್ರದ ಜಡಪು ಕಂಗಳ 


42 


ತೊಡಕುತಿರೆ ಜನ ನೋಡಿ ದಣಿಯದು 

ತೊಡಹುಗಳ ತೋರುವುದೆ ಸಂಭ್ರಮವಾಯ್ತು ಧೀರಜೆಗೆ 
(20 

ರಾಜಕಾರಿಯವಿರಲು ಮಂತ್ರಿಯ 

ರಾಜಕೋಟೆಯ ಬಿಡಲದೊಪ್ಪುದೆ 

ರಾಜ ಠಾಕೂರನು ನಿಲಿಸ ಮದುವೆ ಸನಿಯ ವಾಯ್ತು 

ವಾಜಿಗಳವಲ್ಲಲ್ಲಿ ನಿಲೆ ಕಾಂ 

ಭೋಜಗಳು ಬದಲಿಸುತೆ ಬಂದನು 

ರಾಜ ತೇಜದಿ ಮೂರು ದಿನದಲಿ ಫೋರಬಂದರಿಗೆ ॥21॥. 


ಮುಂದೆ ಮಂಗಳ ವಾದ್ಯ ಮೊಳಗಲು 

ಹಿಂದೆ ಮದ್ದಿನ ಜಾಣರಂಜದೆ 

ಚಂದದಿಂ ಹತ್ತಿಸುತೆ ಹಾರಿಸೆ ಬಿರುಸು ಬಾಣಗಳ । 

ಬಂಧುಗಳ ಸಂದಣಿಯು ಸಡಗರ 

ದಿಂದ ಸಾಗರ ದಂದವೆತ್ತಿರೆ 

ಮಂದ ಗಮನದಿ ಮೋಹನನ ದಿಬ್ಬಣವು ಮೆರೆದತ್ತು 
221 

ಸುದತಿಯರು ಚೀನಾಂಬರವ ಧರಿ 

ಸಿದರು ಪರಿಮಳ ಪುಷ್ಪ ಮಾಲೆಯ 

ಮುದದಿ ಮುಡಿದರು ನಡೆದರಂದದಿ ದಿಬ್ಬಣದ ಜೊತೆಗೆ 

ಉದಿತ ನವಯೌವನದ ಭರದಲಿ 


ವಿಧುವದನೆ ಮೋಹನನ ಸೋದರಿ 

ಹದುಳದಲಿ ಕನ್ನಡಿಯ ಕಳಸವ ಪಿಡಿದು ನಡೆಸಿದಳು 
231 

ಪೋರ ಬಂದರನಂದು ಬಲವಂ 

ದೂರ ಬರುತಿರೆ ದಿಬ್ಬಣವು ಮುದ 

ವೇರಿ ಗೋಕುಲ ನಿದಿರು ಗೊಂಡಾದರಿಸಿ ಬೀಗಠನು 

ಹಾರ ದಿಂ ಶೋಭಿಸಲು ವರ ಶುಭ- 

ಹೋರೆಯಲಿ ರಣ ಛೋಡನಾಥನಿ 

ಗಾರುತಿಯ ಮಾಡುತ್ತೆ ವರನನು ಪೂಜಿಸಿದ ಮುದದಿ 
241 


43 


ವರನ ಪಾದವ ತೊಳೆದು ಧೀರಜೆ 

ಯರಸಿ ಮುಳ್ಳನು ಸೂಜಿಯಿಂ ತಾ 

ನಿರದೆ ಜಂಬೀರವನು ಲೇಪಿಸಿ ನೋವ ಕಳೆಯಲೆನೆ । 
ಅರಶಿನವ ಹಚ್ಚಿದಳು ಮಂಗಳ 

ವರ ವಿಭೂಷಣ ವುಡಿಗೆ ಯಿತ್ತಳು 

ಹರಳಿನುಂಗುರ ಕೈಗೆ ಗಡಿಯಾರವದು ರಂಜಿಸಲು ॥25॥ 


ಬಳಿಕ ಬೀಗರ ಬಳಲಿಕೆಯ ಪರಿ 

ಹರಿಸೆ ಸಕ್ಕರೆಯಿಕ್ಕೆ ಕೇಸರಿ 

ಯರೆದು ಮಂದೋಷ್ಟದಲಿ ಕೆನೆವಾಲಿತ್ತು ಕುಡಿಯಲ್ಕೆ 
ಕರೆದು ಷಡುರಸ ಭೋಜನವನುರೆ 


44 


ಯೆರೆದು ಬೀಗರು ತಣಿಯೆ ನಿಂದುಪ 
ಚರಿಸು ತಿರಲಾ ರಾತ್ರಿ ಜಾರಿತದೊಂದು ಚಣದಂತೆ : 
1201 
ಬೆಳಗು ಮಂಗಳದೋಲಗವು ತಾ 
ಮೊಳಗೆ ಮುತ್ತೈದೆಯರು ಭಕ್ತಿಯ 
ಲಿಲಿಯ ನೇರಿದ ಬೆನಕನನು ಪೂಜಿಸುತೆ ಸಡಗರದಿ । 
ಬಳಿಕ ಮಕ್ಷತ ವೀಳಯದ ವಿಧಿ 
ಯಲಿವಧೂವರರೀರ್ವರಿಗುಮಂ 
ಗಳದ ಮಜ್ಜನ ವಿಧಿಯ ನೆರವೇರಿಸಿದ ರಂದದಲಿ 


ಗ 
td 


॥27॥ 


ನಾಂದಿಯನು ಮಾಡಿದರು ಶೋಭನ 

ವೆಂದು ನುಡಿಯೆ ಪುರೋಹಿತರು ತಾ 

ನಿಂದು ಗೋದಾನವನು ಮಾಡಿದ ಮೋಹನನಿಗೆ ಬಾ 
ಚೆಂದದರಿಶಿನದುಡಿಗೆಯಲಿ ಕ 

ಇಂದ ಕಾಡಿಗೆ ಶಿರಕೆ ಪೇಟವ 

ನಂದು ಧರಿಸಿದ ದಂಡ ಛತ್ರವ ಕಾಲ್ಗೆ ಪಾದುಕೆಯ ॥28॥ 


ಕಾಶಿಗೆನೆ ಹೊರಟಿರಲು ಮೋಹನ 

ವೇಷದಲಿ ಗೋಕುಲನು ಬಂದನು 

ನಾ ಸುಕನ್ಕೆಯ ನೀವೆ ಜೊತೆಯಲೆ ಹೋಗಬಹುದೆಂದ! 
ವೇಷವಲ್ಲವೆ ಮೋಹನನು ತಾ 


ಘಾಸಿಯಾದನು ತನ್ನ ಮನದಲಿ 

ತಾಸು ಕಳೆವುದದೆಂತು ಮೌಹೂರ್ತಿಕರ ದೂಷಿಸಿದ 
291 

ವರನು ಪಲ್ಲಕ್ಕಿಯಲಿ ಕುಳಿತ್ತೆ 

ತರಲು ಪಲ್ಲಕ್ಕಿಯಲೆ ಕನ್ಮೆಯ 

ಕರೆದು ತಂದರು ನೋಡಲಂತಃಪಟವು ಮರೆಯಾಗೇ 

ಪರಿಪರಿಯಲಿಣಿಕಿದರು ಕಾಣದೆ 

ಪಿಳಪಿಳನೆ ಕಣ್ಣಿಡುತ ಕೃಷ್ಣನ 

ಮರೆಯ ಹೊಕ್ಕರು ದೇವ ತೋರೈ ಜೀವಿತದ ಜೊತೆಯ 
301 


45 


ಎನಲು ತೆರೆಯೊಡ್ಡಿರಲು ವಾದ್ಯ 

ಧ್ವನಿಯು ಗುಡುಗಲು ಲಾಜದಕ್ಷತೆ 

ಹನಿಯೆನಲು ಮಳೆ ಸುರಿದು ಸರಿಯಿತು ತೆರೆಯ ಮರೆಯಿರದೆ| 
ಜನರ ಸಡಗರ ಮೇರೆ ಮೀರಿ 

ತ್ರಿನನ ಕಂಡರಳಿತ್ತು ಕನ್ಯಾ 

ನನ ಕಮಲ ಕೊನರೇರಿ ತಾಸೆಯ ಬಳ್ಳಿ ಮೋಹನನ ॥31॥ 


ವರನಿಗೆ ವಧುವು ವಧುವಿಗೆ ವರನು 

ವರಣ ಮಾಲೆಯ ತೊಡಿಸಿದರು ಬಲು 
ಹರುಷದಲಿ ಲಜ್ಜೆಯಲಿ ದಿಟ್ಟಿಸು ತೋರೆ ನೋಟದಲಿ 
ಇರದೆ ಹರುಷೋತ್ಕರಕೆ ಪುಳಕವು 


46 


ನೆರೆಯ ಹೃದಯದಲಾವುದೋತೆರ 


ದರಮೆಯೂಡಿದ ಮಧುರ ಭಾವನೆ ಹಿತದಿ ಮೂಡಿತ್ತು 
132 


ಧಾರೆ ಮಂಟಪಕ್ಕೆ ತರಲು ಶುಭ 

ವೇಳೆಯಲಿ ವಿಪ್ರೋತ್ತಮರು ಘನ 

ತಾರದಲಿ ತಾವು ಭಯ ಗೋತ್ರ ಪ್ರವರವನು ನುಡಿಯೆ। 
ಕೇಳಿ ಬಂಧುಗಳೆಲ್ಲ ಸರಿಯೆನೆ 

ತಾಳಿ ಮುದವನು ಧೀರಜೆಯುತಾ 


ಧಾರೆಯೆರೆದಳು ಗಂಗೆಯುದಕದಿ ತುಳಸಿದಳವಿಟ್ಟು ॥33॥ 


ಪ್ರವರ 


ಸತ್ಕಾಯುಧ, ದೀನಕಾರುಣ್ಯ ಶ್ರುತಶ್ರಮಣ ತ್ರಯಾರ್ಷೇಯ 
ಪ್ರವರಾನ್ವಿತ ಸತ್ಯಗೋತ್ರೋದ್ಭವಾಯ 

ಉತ್ತಮ ಚಂದ್ರ ಗಾಂಧಿನಃ ಪ್ರಪೌತ್ರಾಯ 

ಕರ್ಮಚಂದ್ರ ಗಾಂಧಿನಃ ಪೌತ್ರಾಯ 

ಕರ್ಮಚಂದ್ರ ಗಾಂಧಿನಃ ಪುತ್ರಾಯ 

ಮೋಹನದಾಸ ಗಾಂಧಿನೇ ವರಾಯ ಶ್ರೀಧರ ರೂಪಾಯ 
ಧರ್ಮಪ್ರಜಾ ಸಂಪತ್ತ್ಯರ್ಥಮಿಮಾಂ ಕನ್ಯಾಂ ವೃಣೀಮಹೇ॥ 


ನಿಧಿಗೋಪ, ವೈಶ್ರವಣ, ಕಿನ್ನರೇಶ ತ್ರಯಾರ್ಷೇಯ ಪ್ರವರಾನ್ವಿತ 
ಶ್ರೀವತ್ಸ ಗೋತ್ರೋದ್ಧವಾಂ 

ಮಾಧವ ದಾಸ ಮಕಾಂಜಿನಃ ಪೌತ್ರೀಂ 

ಗೋಕುಲ ದಾಸ ಮಕಾಂಜಿನಃ ಪುತ್ರೀಂ 

ಕಸ್ತೂರೀ ನಾಮ್ನೀಂ ಕನ್ಯಾಂ ಶ್ರೀರೂಪಾಂ ಧರ್ಮಪ್ರಜಾ 
ಸಂಪತ್ತ್ಯರ್ಥಮಿಮಾಂ ಕನ್ಯಾಂ ವೃಣೀಧ್ದಂ ॥ 

ಕನ್ಯಾಪಿತ್ಛ ॥ 

ಧರ್ಮೇಚ ಅರ್ಥೇಚ ಕಾಮೇಚ ಇಯಂ ನಾತಿ ಚರಿತವ್ಕಾ 


47 


ವರ ॥ 

ಧರ್ಮೇ ಚ ಅರ್ಥೇ ಚ ಕಾಮೇಚ ಇಮಾಂ ನಾತಿ ಚರಾಮಿ॥ 
ತಾನು ಕನ್ಯಾದಾನ ಫಲ ಸಾ 

ದ್ಲುಣ್ಯ ಸಾಧನೆಗಾಗಿ ವಿಧಿಯಿಂ 

ದಗ್ನಿ ಸಾಕ್ಷಿಕವಾಗಿ ಮಧುಪರ್ಕವನು ಮಾಡಿದನು । 
ತನ್ನ ವೈಭವ ಕಿನ್ನು ಸರಿಯೆನೆ 

ರನ್ನ ದುಂಗುರ ವಜ್ರಮಾಣಿಕ 

ವನ್ನು ಬೆಳ್ಳಿಯ ತಟ್ಟೆಯಲಿ ತುಂಬಿತ್ತನುಡುಗರೆಯ ॥34॥ 


48 


ಏಳು ಹೆಜ್ಜೆಯ ಹಿಡಿದು ನಡೆಸಿದ 

ನಾ ಲತಾಂಗಿಯ ತಾನು ಮೋಹನ 

ಬಾಲ ಹಿರಿಯರು ಸಖ್ಯ ಸಾಪ್ರಪದೀನವೆನ್ನುವರು | 

ಕೇಳು ಮೋಹನ ವಿಪ್ರರಾಶಿಷ 

ಮೇಳವಿಸೆ ಶುಭಲಗ್ನ ಮೊಂದಿರೆ 

ಬಾಳ ಕುರುಹನು ಕಟ್ಟಿದನು ಮಾಂಗಲ್ಯವನು ಸತಿಗೆ 
॥3೨॥ 


ಅಂದು ಮದು ಮಕ್ಕಳಿಗೆ ಭೂಮವು 

ಸಂದುದಲೆ ಕಸ್ತೂರಿ ಗಿಷ್ಟವಿ 

ದೆಂದು ತೋರಲು ಬಾಯಿ ಬಿಡದಲೆ ನುಂಗಿದಳು ಜಾಣೆ | 
ಸಂದ ಭಕ್ಬ್ಟ್ಯಾವಳಿಯ ಜೊತೆಯಲಿ 

ತಂದ ಕತ್ತುರಿ ಕೈಗಳನು ಸಾ 

ನಂದದಿಂ ಕಚ್ಚಿದನು ತಾ ಬಲು ತುಂಟ ಮೋಹನನು 1361 


ಬಳಿಕ ಕತ್ತುರಿ ಮೋಹನರು ತಾ 

ವುರುಟಣೆಯ ಮಾಡಿದರು ಮಂಗಲ 

ಕರಿಶಿನವು ಕುರುಹೆಂದು ತೊಡೆದರು ಲಜ್ಜೆಯನು ಬೆರಸಿ! 
ತಿಲಕವನು ತಿದ್ದಿದರು ಹಾರವ 


ತೊಡಿಸಿದರು ಗಂಧವನು ಪೂಸುತೆ 
ಕರುಪುರದ ವೀಳಯವ ನಿತ್ತಾರತಿಯ ಬೆಳಗಿದರು 1137 


ಪತಿಯ ಹೆಸರನು ಕೇಳೆ ಕತ್ತುರಿ 

ಯತಿ ಮಧುರ ಭಾವದಲಿ ನಾಚುತೆ 

ನತಶಿರಳು ಕೊಂಕಿಸುತೆ ಕೊರಳನು ಕರೆದು ಧೈರ್ಯವನು! 

ಗತಿಯ ಕಾಣದೆ ತುಟಿಯ ನಲುಗಿಸಿ 

ಸತಿಯು "ಮೋ' ಎನೆ ಮಂದರವದಲಿ 

ಪತಿಯ ಕಂಡಳು ನಿಂತುದುಳಿದಕ್ಕರವು ಹೃದಯದಲೆ 
38 


49 


ಕೇಳು ಕೃಷ್ಣ ವಿನೋದ ಕೂಟದ 

ಲೀಲೆಯಲಿ ಸತಿಪತಿಗಳಿಬ್ಬರು 

ಪಾಳಿಯಲಿ ಗುಬಚಿ ಕಟಲು ವದ ದಂಪತಿಗಳ್‌ | 
ಬಿಜ ೧ ಲ 

ತಾಳಿದುತ್ಸಾಹದಲಿ ನೆನೆದರು 

ತಾಳಿ ಕಟ್ಟಿದ ದಿನವ ರಸಿಕತೆ 

ಯೇಳಲೊಬ್ಬರಿ ಗೊಬ್ಬರತಿ ಸಂಭ್ರಮದಿ ಕಟ್ಟಿದರು ॥20॥ 


ಇಂತು ವೈವಾಹಿಕದ ಸಂಭ್ರಮ 

ಕಾಂತೆ ಕಾಂತರೊಳನು ಪಮದಮುಖ 

ಕಾಂತಿಯಂ ಪೆರ್ಚಿಸುತೆ ಮೆರೆದುದು ಸಿರಿಯ ನರ್ತನದೆ! 
ಕಂತುವಿನ ಬಾಣಂಗಳಿಸುಗೆಯಿ 


50 


ನಂತರಂಗವು ತುದಿಯೆ ಮೋಹನ 

ನೆಂತು ಸೈರಿಸಲರಿಯದಲೆ ನೋಡುವನು ಕತ್ತುರಿಯ 
(40 

ಪತಿಯ ದಿಟ್ಟಿಯು ತಾಗಿ ಭಾವದ 

ಗತಿಯ ಕಂಡೋಡುವಳು ನಾಚುತೆ 

ಸುತನು ಕತ್ತುರಿ ಹರಿಣಿಯಂದದಿ ತಾಯಿಯಿದೆಡೆಗೆ | 

ಸುತೆಯ ಮುಖರಾಗವನು ಕಾಣುತ 

ಲತಿ ಚತುರೆ ಧೀರಜೆಯು ನಗುತಲಿ 

ಪತಿಗೆ ಹಾಲನು ಕೊಟ್ಟು ಬಾರೆಂದಟ್ಟುವಳು ನೆಪದಿ 
411 


ಹಿರಿಯರಾಣತಿ ಮೀರಲುಂಟೇ 

ಸರಿದು ಧೀರಜಕುವರಿ ಧೈರ್ಯದಿ 

ಬರಲು ಮೆಲ್ಲಡಿಯಿಡುತೆ ಮೈಲಿಗೆ ದಿನದ ವೇಗದಲಿ 

ಕರವು ಕಂಪಿಸಿ ಹೃದಯದೊಂದಿಗೆ 

ಕರಗಿ ಧೈರ್ಯವು ಕಂಡು ಮೋಹನ 

ನಿರವ ಚಮಿತು ರಾಗ ಸಿಕ್ಕಳು ಪತಿಯ ತೆಕ್ಕೆಯಲಿ 
142 

ಇಂತು ಕಾಲವು ಕಳೆಯುತಿರೆ ತಾ 

ಸಂತಸವು ಮಿಕ್ಕಿರಲು ಮೋಹನ 

ಚಿಂತೆಯಿಲ್ಲದೆ ಹಲವು ದಿನವಿರೆ ಶ್ವಶುರ ಗೃಹದಲ್ಲಿ | 

ಅಂತವಿಲ್ಲದ ವೈಭವದ ಬಳುವಳಿ 


ಯಾಂತು ಕತ್ತುರಿ ತಾಯನಗಲುವ 

ಚಿಂತೆ ಬಾಧಿಸುತಿರಲು ಹೊರಟಳು ಪತಿಯ ಮಂದಿರಕೆ 
431 

ಪತಿಗೃಹಕೆ ತೆರಳುತಿರೆ ಕತ್ತುರಿ 

ಮತಿಯುತೆಯು ಧೀರಜೆಯು ಕುವರಿಯ 

ನತಿಮಮತೆಯಿಂ ಕರೆದು ಕೂರಿಸಿ ಬುದ್ದಿಪೇಳಿದಳು | 

ಪತಿಯ ಮನವನು ತಿಳಿದು ನಡೆ ನೀ 

ನತಿ ವಿಲಾಸದಿ ಮೆರೆಯದಿರು ದೇ 

ವತೆಗಳನು ಭಕುತಿಯಲಿ ಸೇವಿಸು ಶೀಲವತಿಯಾಗು 
4.4 


31 


ಅತ್ತೆ ಮಾವಂದಿರನು ಸೇವಿಸು 

ಮೆತ್ತಗಿರು ಪರಿಜನರ ವಿಷಯದೊ 

ಳುತ್ತಮಳು ನೀನೆನಿಸಿ ತೌರಿಗೆ ಕೀರ್ತಿಯನು ತರಿಸು | 

ಮತ್ತೆ ನುಡಿಯದಿರನೃತವನು ನೀ 

ನುತ್ತಮರ ಗೌರವಿಸು ಸೇವಕ 

ರತ್ತ ಕರುಣೆಯ ತೋರು ಚಿತ್ರದೊಳಿರಲಿ ಸಹನೆಯದು 
451 


52 


ಎಂದು ಬೋಧಿಸಿ ವಿವಿಧ ಬಳುವಳಿ 
ಯಿಂದ ಕುವರಿಯ ನಾದರಿಸಿ ಮುದ 


ದಿಂದೆ ಕಳುಹಿಸೆ ಪತಿಗೃಹಕೆ ತೆರಳಿದಳು ಕಸ್ತೂರಿ | 


ಸಂದ ಪ್ರೇಮದೊಳಂದು ಮೋಹನ 
ನಂದು ತನ್ನಯ ಸತಿಯೊಡನೆ ನಲ 


ವಿಂದ ದಿನಗಳ ಕಳೆಯುತಿದ್ದನು ಕೃಷ್ಣ ಕರುಣಿಸಲು 


ಜಂತ್ಯೇಸೇಸೇಜೇ 


1461 


ಶ್ರೀ 
ಆಫ್ರಿಕಾನುಭವ 


ಸೂಚನೆ! ಅಂದು ವೃತ್ತಿಯ ಬಗೆಗೆ ಧೈರ್ಯವಿಲ್ಲದ 
ಗಾಂಧಿ ನೊಂದು ತಾ ಮೇಮನಂಗಡಿಯವರ 
ನೆರವಿಂಗೆ 
ಬಂದನಾಫ್ರಿಕಕೆ ತಾ ಪುಟಕಿಟ್ಟ ಚಿನ್ನವೆನೆ 
ಕಂಡನಪರಂಜಿಯಾಗಿ ॥ 


ಕೇಳಿದ್ಳೆ ಕೃಷ್ಣ ತಾನಂದು ಮೋಹನ ನಿಜವ 
ಕೀಲ ವೃತ್ತಿಯ ಬೆಡವಿದನು ಧೈರ್ಯವಿಲ್ಲದಲೆ 


ಮೇಳವಿಸಿತಂದು ಮೇಮನ್ನರಂಗಡಿಯಲನು ಕೂಲ 
ಸಂದರ್ಭವವಗೆ! 


ತಾಳಿದಾದರದಿಂದೆ ದಾವೆಯೊಂದಕೆ ನೀವ 
ಕೀಲರಿಗೆ ನೆರವಾಗು ಯೆಂದು ಕರೆಯಲ್ಕವರು | 


ಶೀಲವಂತರು ಸೇಠ ರಬ್ದುಲ್ಲ ರಘಾವೇರಿ ಸಂತಸದಿ 
ಸಿದ್ದನಾದಂ Ill 


ಅವರೆಂದರಾಗ ನಿನಗಧಿಕ ಕಾರಿಯ ವಿಲ್ಲ | 
ಸವನಿಪುದು ನಿನಗೆ ತಾನನು ಕೂಲವಿದರಿಂದೆ 


ಹವಣಿಸುವೆ ನಾ ವಸತಿ ಸೌಕರ್ಯವೆಲ್ಲವನು 
ಬಯವಿಲ್ಲವಯ್ಯ ನಿನಗೆ 


ಸವಡಿರಲ್ಕಂಗಡಿಯ ಪತ್ರಗಳನಣಿಗೊಳಿಸು 
ಶಿವಮಕ್ಕೆ ನಿನಗಾಂಗ್ಲ ಮಿತ್ರ ಪರಿಚಯವಹುದು 


ದಿವಸವೆಷ್ಟಿರಬೇಕು? ವರುಷ ಸಂಬಳವೆಷ್ಟು ನೂರೈದು 
ಪೌಂಡೆಂದರು 112 
53 


ಪೊರಮಟ್ಟನಾ ಪುತಲಿಯಣುಗ ತಾ ಸಂತಸದೆ 
ಸರಿಯಿದುವೆ ತನಗೆ ನಲ್‌ ಚಿಂತಿಸುತೆ ಮನದಲ್ಲಿ 


ನೆರವಾಗಲಣ್ಣನಿಗೆ ನೂರೈದು ಪೌಂಡುಗಳ ಕಳುಹಿಸುವ 
ಸಂಭ್ರಮದೊಳು! 


ನಿರುತ ಕೋಟಲೆಗಳಿಂದಭಿಮಾನವಂ ತೊರೆದು 
ಬರಿಗೈಯೊಳೋಲಾಡಿ ಬಾಳ್ದೆಗೈವುದು ಬೇಡ | 


ಚರಿತಾರ್ಥವೇನಿಹುದು ಭಾರತವ ತಾ ಬಿಟ್ಟು 
ದೂರದಲ್ಲಿಹುದೆ ಲೇಸು ॥3॥ 


ಎನುತ ಪೊರಮಡೆ ಮೊದಲಿನಂತೆ ಗಡಿಬಿಡಿಯಿಲ್ಲ 
ಮನಕೆ ದುಗುಡವದಿಲ್ಲವಾದರೂ ಮೋಹನಂ 


54 


ಮನಸಿಜನ ಪೆಟ್ಟಿನಿಂ ನೊಂದನಾ ಕಸ್ತೂರಿನಾಥ ತಾ 
ವಿರಹಕಾಗಿ । | 


ವನಿತೆಯನು ತಿದ್ದಲೆಳಸಿರ್ದ ಪುತಲೀ ಸುತಂ 
ಘನವೆತ್ತ ದಿವಸದೊಳು ಬಂದಿತೀ ವಿರಹವೆಂ- 


ದೆನುತೆ ಚಡಪಡಿಸಿ ದನುಲಲನೆಯಲಿ ಲಾಲಸೆಯು ಬಿಡದೆ 
ತಾ ಮೋಹದಿಂದೆ ॥4॥ 


ಪೋಗದಿರೆ ಸರಿಯಲ್ಲ ಪೊರಮಡಲು ಮನಮಿಲ್ಲ 
ವೇ ಗೈವೆನೆಂದು ತಾ ಕರ್ಮಚಂದಾತಜಂ 


ತೂಗು ಮನದಲಿ ಚಣಂತಾ ನಿರ್ದುಕಾಢಿಯಾ 
ವಾಡದಲ್ಲಿರಲೊಲ್ಲದೆ 


ಬೇಗ ಭಾರತವನ್ನು ಬಿಟ್ಟು ತೆರಳುವ ಭರದೊ 
ಳಾಗ ತನ್ನರಸಿಯನು ಸಾಂತ್ರನಂ ಗೊಳಿಸುತ್ತೆ 
ಬೇಗಮೇ ಬರ್ಪೆನಾ ಚಿನ್ನ ಚಿಂತಿಸಬೇಡ ವಿರಹವನು 
ಸಹಿಸೆಂದನು ॥5॥ 


ತೆರಳಿ ಮುಂಬಾಪುರಿಗೆ ವರ್ತಕನ ಜನದೊಡನೆ 

ತರ ಹೇಳಿದೊಡೆ ಮೊದಲ ತರಗತಿಯ ಚೀಟಿಯನು 
ದೊರೆಯದಿರೆ ಬಂದು ತಾನರುಹಿದನು ವಿನಯದಲಿ 
ಬ್ಯಾರಿಸ್ಪರೊಡನೆ ಹದನ 

ಕರುಣಿಸಿರಿ ಮೂರನೆಯ ತರಗತಿಯು ದೊರೆಯುವುದು 
ನಿರುತ ಭೋಜನ ಸಿಗುವುದುತ್ತಮವೆ ತಾನೆನ 
ಲೃರರೆ ತೆರಳುವುದೆಂತು ಕುಂದಲ್ಲೆ ಘನತೆಗಿದು ತಾನೆ 
ನೋಡುವೆನೆನ್ನುತೆ  ॥6॥ 


ಮುಖ್ಯಾಧಿಕಾರಿಯನು ಕಂಡು ತಾ ಕೇಳಲ್ಕೆ 
ಲಭ್ಯವಿಲ್ಲಿಂದಿನಲಿ ತಳವಿಲ್ಲವೆನ್ನುತಲಿ । 


ಸಭ್ಯನೀತನ ನೋಡುತಾ ಪಾದ ಮಸ್ತಕಂ ನುಡಿದನವ 


ಮನವು ಕರಗೆ! 
ಶಕ್ಕವಲೆ ನೀವೆನ್ನ ಕೊಠಡಿಯಲಿ ವಾಸಿಸಲು 
ಹೃದ್ಯವೆನೆ ಕೊಡುವೆ ನಾ ಸ್ಥಳವ ನಿಮಗೆಂದೆನಲು 


ಪಥ್ಯವೆನು ತೊಪ್ಪಿ ತಾನುತ್ಸಾಹದಿಂದಂದು ಹತ್ತಿದನು 


ಜಹಜ ಬೇಗ 17॥ 


ಚದುರನವ ಮೋಹನನ ಸಖ್ಯವನು ಬೆಳೆಸಿದನು 
ಚದುರಂಗದಾಟದಲಿ ಹುಚ್ಚು ಮೀರುತಲಿಠಲು 


55 


ಮುದದಿ ನಡೆಗಳ ರಾಜ ಮಂತ್ರಿಗಜ ರಥ 
ತುರಗಪತ್ತಿಗಳ ಹೇಳುತಾಗ। 

ವಿಧಿಯ ನೆಲ್ಲವನರುಹಿ ಗುರುವಾದ ನಾಟದಲಿ 
ಸದುವರಿಯದಲೆ ಮತ್ತೆ ಮತ್ತೆ ಸೋಲಲು ಗಾಂಧಿ 


ಯದುವೆ ಚತುರತೆ ತನಗೆ ತಾನುಳಿದುದೆನ್ನುತಲಿ ಹಿಗ್ಗಿದನು 
ಮುಗ್ಗನಾಗಿ |8| 


ಇಂತು ಮೋಜಿನೊಳಂದು ಕಾಲವದು ಕಳೆಯುತಿರೆ | 
ಚಿಂತೆಯಿಲ್ಲದೆ ಲಾಮು-ಮೊಂಬಾಸುಗಳ ದಾಟಿ 


ನಿಂತರಾ ಜಾಂಜಿ ಬಾರನು ತಲುಪಿ ವಿಶ್ರಾಂತಿಗೆಂದೆಂಟು 
ದಿನಗಳಲ್ಲಿ! 


56 


ಸಂತಸದಿ ಕರೆಯಲಾ ಮುಖ್ಯಾಧಿಕಾರಿಯವ 
ನಂತರಂಗವ ಕಾಣದಿರೆ ಮೋಹನಂ ಹರುಷ 


ದಿಂ ತಮ್ಮ ಜೊತೆಗೋರ್ವನಾಂಗ್ಲ ಮಿತ್ರನು ಬರಲ್‌ : 
ತೆರಳಿದರು ಮೂವರಾಗ ॥9॥ 


ಕಂಡು ಮೂವರನಿವರ ತಾ ಭುಜಂಗನದೋರ್ವ 
ದಿಂಡೆಯರ ದಲ್ಲಾಳಿ ಭಂಡತನದಾಟದಲಿ 


ಗಂಡುಗಳ ದೊಡ್ಡಿಯೆನೆ ನಾಣಿಲಿಗಳಾ ನೀಗ್ರೊ 
ಪೆಣ್ಗಳಾಲಯಕೆ ಮುದದಿ! 


ಕೊಂಡೊಯ್ದು ಮೂರು ಕೊಠಡಿಗಳಲ್ಲಿ ಬಿಡಲಾಗ 
ಮಿಂಡೆಯೋರ್ವಳು ಬಂದು ಮುಂಡಾಡಲೆಳಸಿದೊಡೆ 


ಕಂಡು ಸೋದರಿಯೆಂಬ ಭಾವದಲಿ ತಲೆಬಾಗಿ ನಿಂದನಾ 
ಪುತಲಿಯಣುಗಂ ॥10/ 


ನಿಂದೆದೆಯ ಮುಂಚಾಚು ತೆದೆ ಬಾವನಲುಗಿಸುತೆ 
ಮುಂದಲೆಯ ನೇವರಿಸಿ ಕುಡಿಗಣ್ಣನಮುಕಿದಳು 


ಮಂದಹಾಸವ ಚೆಲ್ಲಿ ಚೆಲ್ತಾಟವಾಡಿದಳು ಬಗೆಬಗೆಯ 
ಭಾವದಿಂದೆ! 


ಕುಂದದಿಹ ಧೈರ್ಯದಿಂ ಕರ್ಮಚಂದಾತಜಂ 
ನಿಂದಿರಲು ತಲೆತಗ್ಗಿ ತಾ ಶಿಲಾ ಮೂರ್ತಿಯೆನೆ 
ಕಂದಿತಾಕೆಯ ಮೊಗಂ ಬಂದನಿವನಾವನೋ ಗಂಡಲ್ಲವೆಂದು 
ಮರುಗಿ ॥11॥ 


ಎಂತೆಂತೊ ಬೇಟೆಯಲಿ ಸಿಲುಕಿಸಿದ ಮಿಗ ಬಲೆಯ 
ತಂತುವಿಂ ಜಾರಿತಾ ನೋಡುತಿರೆ ದೂರದಲೆ 


ನಿಂತು ನೋಡುತಲಿರುವ ಬೇಡಿತಿಯ ಮೋಡಿಯಿಂ 
ತೋರ್ದಳಾ ಕೃಷ್ಣ ಲಲನೆ! 


ಚಿಂತಿಸಿದ ನಾ ಗಾಂಧಿ ಯಿವಳ ಪರಿಯನು ಕಂಡ 
ದೆಂತು ದಾರುಣ ವಿವಳ ಬಡತನದ ಬೇಗೆ ತಾ 


ನಿಂತಿಹಳು ಮೈತೆತ್ತು ಜೀವಿಸಲು ನಿರ್ಲಜ್ಜಳಕಟಕಟ 
ಕಷ್ಟವೆನುತೇ ॥12॥ 


ಹೊರಬಂದು ಜಾನಿಸಿದ ದೇವನಂ ರಾಮನಂ 
ಕರುಣಿಸಿದನಂ ತನಗೆ ಧೈರ್ಯಮಂ ಶಕ್ತಿಯಂ 


57 


ಪರಮಾತ್ಮ ಕಾಯದಿರೆ ಸಿಲುಕುವನು ಮನುಜತಾ 
ನಡಿಗಡಿಗೆ ಕಷ್ಟಗಳಲೀ। 


ಇರಲು ಬಾಡಿಗೆಗೊಂದು ಮನೆಯ ಪಡೆ ದೂರನ್ನು 
ತಿರುಗಿದನು ಫಲಭರಿತ ವೃಕ್ಷಗಳ ನೋಡುತ್ತೆ 


ಹರುಷದಿಂ ಗಗನಮಂ ಚುಂಬಿಸುವ ತರುಗಳನು ವಾರವದು 
ದಿವಸವೆನಲು ॥13॥ 


ಕರೆದೊಯ್ದೆ ಒಂದರಲ್ಲಿಗೆ ಸೇಶರಬುಲ್ಲರನುಜರಿದ ತಿಳಿಸ 
ತಾವು | 


58 


ಪರಿಚಯದ ಜನವವರ ಘನತೆಯನು ಮೆರೆಯುವರು 
ಗರುವದಿಂ ನೋಡುವರು ಭಾರತದ ಜನಗಳನು 


ನೆರೆದೆಲ್ಲ ಜನತನ್ನ ಕೌತುಕದಿ ನೋಡುತಿರೆ ನೊಂದ ಮೋಹನ 


ಮನದಲಿ ॥14 


ಯಿವನ ಕಳುಹಿ 
ಕಳುಪಿದಂತೆ! 


ದನೇಕೆ? ಪಾಜೆಗೆಂದಾನೆಯನು ಸಾಕೆಂದು 


ಸುವಿಧಾನದಿಂದಿವನ ಪರಿಕಿಸದೆ ಕಳುಹುವುದೆ 


ವಹಾರಕಲ್ಲದಿರೆ ಕಾರ್ಯವೇನಿಹುದಿಲ್ಲಿ ? 


3 


ಹವಣೇನು ಕಳುಪಿದೊಡೆ ಭೇದದೊಳು ಸಿಲುಕನೆಂದೆನುತೆ 
ಸಂಶಯಗೊಂಡರು ॥15॥ 


ಬರಬರುತೆ ಪರಿಚಯವು ಬೆಳೆಯುತಿರಲಂದೊಮ್ಮೆ 
ಕರೆದೊಯ್ದು ನ್ಯಾಯವಾದಿಗಳೊಡನೆ ಕುಳ್ಳಿರಿಸೆ 


ನಿರುಕಿಸುತೆ ನ್ಯಾಯಾಧಿ ಪತಿಯು ಮೋಹನನೊಡನೆ 
ಮುಂಡಾಸ ತೆಗೆಯೆನ್ನಲು! 


ಡರಬಾನ ನೀತಿಯಿದು ಸರಿಬರದೆ ಮಾನನಿಧಿ 
ಹೊರವಂಟನಲ್ಲಿಂದ ಖಂಡಿಸುತಲೀ ಪರಿಯ 
ಬರೆದಿತ್ತ ಲೇಖನವ ಪ್ರಕಟಿಸಲು ಪತ್ರಿಕೆಗೆ ಫಲವು 
ತಾನಿಲ್ಲವಾಯ್ತು ॥16/ 


ಕೇಳಯ್ಯ ಮತ್ತೂರ ಭಾರತೀಯರಿಗೆಲ್ಲ 
ಕೂಲಿಗಳು ಯೆಂದೆಂಬ ರೂಢನಾಮ ವದಾಯ್ತು 


ಕೂಲಿ ಮಾಡುವೆವೈದು ವರ್ಷವೆಂದೊಪ್ಪಂದ ದಿಂಬರಲು 


ಗಿರ್ಮಿಟಿಯರು 
ಕೂಲಿಯವಧಿಯು ಮುಗಿಯೆ ವಾಣಿಜ್ಯಕಿಳಿದವನು 
ಕೂಲಿ ವರ್ತಕನೆನಿಪ ದೇಶಸೂಚಕ ವದುವೆ 


ಕೂಲಿ ಬ್ಯಾರಿಸ್ಟರೆಂದಾಯ್ತು ಮೋಹನನಾಮ ವೇವೇಳ್ವೆ 


ಕೀಳುತನವಂ ॥17॥ 


ಕೂಲಿಗಳಿಗೆಡೆಯಿಲ್ಲ ವಾಂಗ್ಲರೊಡನಾಟದಲಿ 
ಕೂಲಿಗಳ ವಸತಿ ತಾನೂರ ಹೊರಗಿರಬೇಕು 


59 


ಕೂಲಿ ಹಿಂದುವು ಧನಿಕನಾದಡೆಯು ತಾನಾಂಗ ರೈತನೂ 
ದೊರೆಯೆನಿಪನು 

ಇಲಿಗಳ ತಲೆಗವರು ತೆರಿಗೆಯನು ತೆರಬೇಕು 
ಕೂಲಿಗಾರೈಲಿನಲಿ ಕೀಳುದರ್ಜೆಯ ಪಯಣ 

ಇಲಿ ತಾ ಮುಂಡಾಸ ತೆಗೆದಿರಿಸಿ ನಿಲಬೇಕು ಕೂಲಿ 
ಪಶುವಾಂಗಜನರ ॥18॥ 
ಸ್ರಿ ಜಾತಿಯ ಜನರು 


ಅಲ್ಲಿ ಮೊದಲಿದವರು ನೀಗೆ 
$2 
Ned 


ಬಲ್ಲವರು ಸತ್ಯವನು ನಾಗರೀಕತೆಯಿಲ್ಲ ಬೆತ್ತಲೆಯೆ 
ತಿರುಗುವವರು। 


ಬಿಲ್ಲು ಬಾಣಗಳಲ್ಲಿ ಭರ್ಜಿಯಲಿ ಬಲ್ಲಿದರು 
ನಿಲ್ಲ ದೋಡುವರವರು ಕೆಂಪು ಜನರನು ಕಂಡು 


ತಲ್ಲಣದೆ ನಡುಗುವರು ಪಿಸ 


ದೈವಶಕ್ತಿಯೆಂದು ॥19॥ 


ಸ್ತೂಲ ಕಂಡೊಡನೆಯದು : 
| 


4 


ಲಿಸಿದರ್ಚೆಮೊಗ ರ್ನಾಗರೀಕತೆಯೆಂದು 


ಬರೆಯಲೋದಲು ಜೊತೆಗೆ ಸುರೆಯ ಕುಡಿತವ 


ಬಿಡದೆ | 


ತೆರಿಗೆಯನು ವಿಧಿಸಿದರು ದುಡಿಯಹಚ್ಚಲು ಗಣಿಯೊಳಾಳುಗಳು 


ದೊರವರೆಂತು। 


ವಿರಹದಿಂ ನಾರಿಯರ ಜಾರೆಯರ ಜಾಡ್ಯದಲಿ 


ಕರಗಿದರು ಬಹುಜನರು ದೂರದಲಿ ಗಣಿಗಳಲೆ ನಾಗರೀಕತೆಯ 
ಫಲದೆ ॥20॥ 


ವಲಸೆ ಹೋದರು ಡಚ್ಚರಲಿ ಕೇಪ್‌ ಟೌನಿನಲಿ 
ನೆಲೆಸಿ ಬೇಸಾಯದಲಿ ತೊಡಗಿದರು ನೀಗ್ರೊಗಳ 
ಪಳಗಿಸುತೆ ಯುಕ್ತಿಯಿಂ ಶಕ್ತಿಯಿಂ ಬೆದರಿಸುತಲಾ ಜನರ 
ಜೀತದಿಂದ! 

ಮಲಯ ದೇಶದ ಮುಸಲಾನರು ಗುಲಾಮರಲೆ 
ಕೆಲರು ಡಚ್ಚರ ವೀರ್ಯಜಾತರವರದೆ ಗುಣವು 


ನೆಲೆಸಿದರು ಬಂದಲ್ಲಿ ವಾಣಿಜ್ಯ ಮೊದಲಾದ ವೃತ್ತಿಯಲಿ 
ನಿಂದರವರು ॥21॥ 


ಬಂದರಾಂಗ್ಲರು ಡಚ್ಚರಂದದೊಳೆ ವಲಸೆಯಿಂ 


ನಿಂದರಹಮಹಮಿಕೆಯೊಳೆದುರಾಗಿ ಡಚ್ಚರಿಗೆ 


ತಂದರೈ ಭಾರತದ ನೆರವಿಂದೆ ಕೂಲಿಗಳ ತಾವಂದು 
ದೊರೆಗಳಾಗಿ! 


ಒಂದೆ ಕುಲವೀರ್ವರಿಗು ಶೀಲ ಬೆಸನಗಳೊೂಂದೆ 
ಸಂದುದೆ ಕಲಹತಾನಾಂಗ್ಲ ಡಚ್ಚರಿಗದುವೆ 

ಸಂಧಿಸಲು ಕೊಬ್ಬಿರುವ ಗೂಳಿಗಳು ಕಾಲ್ಕೆರದು ನುಗ್ಗಿ 
ಹೋರಾಡುವಂತೆ ॥22॥ 


61 


ಬೋಯರೆಂದೆನ್ನುವರು ಪೋಲೆಂಡ ವೀರರನು 
ತಾಯಿನುಡಿಯೇ ಜೀವ ಸರಳ ಜೀವಿಗಳವರು 


ಗಾಯಕಂಜುವರಲ್ಲ ಧೀರಯೋಧರು ಧರ್ಮಶೀಲರಾ 
ಬೋಯರುಗಳು 


ಸ್ತೀಯರಂಜರು ತಮಗೆ ವೈಧವ್ಯ ಬಹುದೆಂದು 
ಧೈರ್ಯದಿಂ ಪುರುಷರನು ಪ್ರೋತ್ಸಾಹಗೊಳಿಸುತ್ತೆ 
ಸಾಯಲಂಜದೆ ತಮ್ಮ ಸ್ವಾತಂತ್ರ್ಯಕೋಸುಗವೆ ಬಹಳ 
ಕಷ್ಟವನಾಂತರು ॥23॥ 


ಪರಿಪರಿಯ ಕಷ್ಟಗಳ ಕೊಟ್ಟ ನಾ ಕಿಚನರನು 
ಸೆರೆಯೊಳಿಟ್ಟನು ಮಹಿಳೆಯರನ್ನೆಲ್ಲ ಹಿಂಸಿಸುತ 


62 


ಲುರಿಬಿಸಿಲಿನಲಿ ನಿಲಿಸಿ ಚಳಿಯೊಳೊರಗಿಸಿ ಮತ್ತೆ ಹಸಿವೆಯಿಂ 
ಬಳಲಿಸಿದನು। | 


ಸುರೆಯ ಕುಡಿದುನತ್ತರಹ ಯೋಧ ಪಶುಗಳನು 
ಕರೆದಿವರ ಕೆಡಿಸಿರೈ ಕಾಮಕೇಳಿಯಲೆಂದು 


ಮರುಕವಿಲ್ಲದೆ ನೀಚಕಿಚನರನು ಕಳುಪಿದೊಡೆ ಮಹಿಳೆಯರು 
ಮಣಿಯಲಿಲ್ಲ ॥24॥ 


ಇಂತು ಪರಿಪರಿಯ ಕೋಟಲೆಗಳನು ಸಮಮಾಂತ 
ದೆಂತು ಮಣಿಯದಿರಲ್ಕೆ ಬೆತೆಗೊಂಡು ಕೀಚಕಂ 


ಚಿಂತಿಸುತೆ ಸತ್ಯಮೇ ಬಲಮೆಂದು ಮನದಲ್ಲೆ ತಗ್ಗಿದನು 
ಗರ್ವವಳಿದು। 


ಅಂತಕನೆ ಮರುಗಿದನು ಸತ್ಯವಾನನ ಬಗೆ ಗ 
ದೆಂತು ಟೋ ಮಹಿಮೆ ತಾ ಸತ್ಯದೈವದೊಳಮಮ 


ಕಂತುಪಿತ ಕರುಣಿಸಲ್ಕಂದು ಬೀಜಾವಾಪವಾಯ್ತು 
ಸತ್ಯಾಗ್ರಹಕದೆ ॥25॥ 


ಕೊನೆಯೊಳಾ ಬೋಯರರು ಪಡೆದರೈ ಸ್ವಾರಾಜ್ಯ 
ವನು ತಾವು ಪಟ್ಟಪಾಡನು ಮರೆತರಾಕ್ಷಣವೇ 

ಮನ ಬಂದ ರೀತಿಯಲಿ ಶಾಸನವ ಮಾಡುತ್ತೆ ಕಾಡಿದರು 
ಕೂಲಿಗಳನು। 

ಮನೆಯ ಬಿಟ್ಟರೆ ಚೀಟಿ ಮದುವೆಯಾದರೆ ಮುದ್ರೆ 
ತನ್ನ ತಲೆಗೂ ದಂಡ ವಾಣಿಜ್ಯದಲಿ ಪಿಂಡ 


ಘನತೆಯಿಲ್ಲದ ಷಂಡ ಭಾರತೀಯರ ತಂಡವೂರಾಚಿ 
ಯಿಹುದೆ ಚೆಂದ ॥26॥ 


ಇಂತು ಕೂಲಿಗಳೆನಿಸಿ ಬಿಳಿಜನರ ಕಿರುಕುಳವ 
ನಾಂತು ಬಲುಬಳಲುತಿರೆ ಭಾರತದ ಜನವೆಲ್ಲ 


ಚಿಂತಿಸುತಲಿರ್ದನಾ ದಯೆಯೊಡಲ ಮೋಹನಮ 
ಪರಿಹರಿಪುದೆಂತೆನು। 


ತಂತಿರಲ್ಕಂದು ಸೇಠರಿಗೆ ಬಂದಿಹಪತ್ರ 
ಮಂತೋರಿ ನೀ ಪ್ರಿಟೋರಿಯಕೆ ಹೋಗುವ ಬಗೆಯೊ 


ಳಂತರಂಗವ ತಿಳುಹೆನಲ್‌ ವಿವರವೆಲ್ಲದನು ತಿಳಿಪೆ 
ಪೇಳುವೆನೆಂದನು 127॥ 


03 


ಕರಣಿಕರ ಕರೆದೆಂದ ರಾ ಸೇಠರೀತನಿಗೆ ನಂಟು ಗಂಟುಳಿಯುವುದದೀರ್ವರಿಗು ಯೆಂದೆನಲ್ಕಬ್ಬುಲ್ಲ 


ನಿರವಿಸೆಲ್ಲವನೆಂದು ಗಾಂಧಿ ಗೋನಾಮ ದಿಂ ಸಾಫದಾಗ! 

ಕಲಿಸಿದನು ತಾನಾಯ ಬಿಯಗಳನು ಪೀ - ನೋಟು ಕಂಟಣೆಯದೆನಗಿಲ್ಲ ನಂಟು ತಾನುಳಿಯುವೊಡೆ 

ಮೈಸಾಲ ಪತ್ರವೆಂದು ಗಂಟು ಹಾಕುವ ಮೊದಲು ವಂಚನೆಗೆ ಸಿಗಬೇಡ 

ಹೊರಡಲನುವಾಗಲಂದಾ ಕಬಾ ಸಂಜಾತ ವಂಟರಿಗೆ ತಾನಹನು ಕಪಿಮುಷ್ಟಿಯವ ಸೇಠ 

ನಿರುವೆ ನೀನೆಲಿಯೆನಲೆಲಿ ಪೇಳಿದರಲಿ ಜೋಕೆಯಿಂದಿರುಯೆಂದರು 129 

ಪರರ ದಾಳಿಗೆ ಸಿಗದೆ ಜೋಕೆಯಿಂದಿರಬೇಕು ಚಿಂತೆಯಂ 

ಬಿಡಿರೆಂದನು 11281 ಪೊರವಂಟನಾ ದಿಟದ ಗಂಡೆದೆಯ ಗಾಂಧಿ ತಾ 
ನರುಮೆಯಿಂ ಮೊದಲನೆಯ ವರ್ಗದಲಿ ಚೀಟಿಯನು 

ನಂಟರಲ್ಲವೆ ನಿಮಗೆ ತಯ್ಯಬಜಿ ಸೇಠರದೆ ತರಿಸಿರಲ್‌ ಸೇಠರಾ ಹಾಸಿಗೆಯ ನೊದಗಿಸುವ ಚೀಟಿ 


ತಂಟೆಯಿಲ್ಲದೆ ನಾನು ಸಂಧಾನ ಕೆತ್ನಿಸುವೆ ತನಗೇಕೆಂದನು। 


64 


ಹೊರಟ ರೈಲದು ರಾತ್ರಿಯೊಂಬತ್ತು ಘಂಟೆಯಲಿ 
ತಲುಪೆ ಮಾರಿಟ್ಸ್‌ಬರ್ಗನಲ್ಹೋರ್ವ ನೈ ತಂದು 


ತರಲೆ ಶಯ್ಕೆಯನೆನಲು ನನ್ನ ಬಳಿಯಿಹುದಯ್ಯ 
ಬೇಡವೆಂದನು ಪುತಲಿಜಂ ॥30॥ 


ಅಂದಿನಾ ಭಂಗವನು ಶಂಕರಾನುಜ ಕೇಳು 
ಬಂದನೋರ್ವನು ಬಿಳಿಯ ದುರುಗುಟ್ಟಿ ನೋಡಿಕರೆ 


ತಂದನಧಿಕಾರಿಗಳ ಕೆಳಗಿಳಿದು ನೀಹೋಗು ಕೊನೆಯ 
ಗಾಡಿಗೆಯೆಂದರು। 


ತಂದಿರುವೆ ಮೊದಲನೆಯ ತರಗತಿಗೆ ಚೀಟಿಯನು 
ಕುಂದಿಲ್ಲ ನೀ ಹೋಗು ಪೋಗಲಾರೆನು ನಾನು 


ಚಂದದಿಂದಿಳಿಸುವರು ಪೋಲೀಸರೈತಂದು ನೆವವೇನು? 


ಕರಿಯ ನೀನು 1131 


ಎಳೆದು ಹೊರದೂಡಿದನು ಪೋಲೀಸನೈ ತಂದು 
ಕೆಳಗೆ ಹಾಕಿದನಿವನ ಸಾಮಾನುಗಳನೆಲ್ಲ 


ಬಳಿಕ ಬೇರೆಯ ಗಾಡಿಯಲಿ ಕೂರಲೊಪ್ಪದಿರೆ ಹೊರಟಿತಾ 


ರೈಲು ತಾನು! 
ಒಳಗಿಡಲು ಸಾಮಾನುಗಳನೆಲ್ಲ ನೋಡುತಲಿ 
ಚಳಿಯಲಾ ರಾತ್ರಿಯಲಿ ಹೊದಿಕೆಯಿಲ್ಲದೆ ನಡುಗಿ 


ಬೆಳಗಾಗುವನ್ನೆಗಂ ಚಿಂತಿಸಿದನಾ ಪುತಲಿಯಣುಗ ತನ್ನಯ 


ಮನದಲಿ 132 


65 


ಸಂದ ಬವಣೆಯನೆಲ್ಲ ಮುಖ್ಯಾಧಿಕಾರಿಗಳಿ 
ಗಂದು ತಿಳುಹುತೆ ಕೊಟ್ಟ ತಂತಿಯನು ಸೇಠರಿಗು 


ನೊಂದು ಸೇಠರು ಕಂಡು ಮುಖ್ಯಾಧಿಕಾರಿಯನು ತಿಳುಹಲದೆ 
ಸರಿಯೆನುತಲಿ।| 


ಮುಂದೆ ಪಯಣವ ಮಾಡಲನುಕೂಲ ಪಡಿಸವಗೆ 
ಯೆಂದು ತಿಳುಹುವೆ ನಾನು ನಿಲ್ದಾಣ ದೊಡೆಯನಿಗೆ 


ಯೆಂದೆನಲು ಸಂತಸದಿ ತಂತಿಯನು ಕಳುಹಿದರು 
ನಿಜಮಿತ್ರವರ್ಗಕೆಲ್ಲ ॥33॥ 


ಬರುತಿಹರು ಭಾರತದ ನ್ಯಾಯವಾದಿಗಳಿವರು 
ಹೊರಟಿಹರು ನಮ್ಮ ಕಾರ್ಯಕೆ ನೆರವು ನೀಡಲ್ಕೆ 


66 


ನಿರುಕಿಸುವುದಿವರ ಯೋಗಕ್ಷೇಮವೆಲ್ಲವನು ದಾರಿಯಲಿ 
ನೀವು ಯೆಂದು! 


ಹರುಷದಿಂ ಮಿತ್ರ ರೈ ತಂದು ನಿಲ್ದಾಣದಲಿ 
ಕರುಣೆಯಿಂ ಬವಣೆಯನು ಕೇಳುತಲಿ ತಾವವನ 


ಪರಿಪರಿಯೊಳುಪಚರಿಸಿ ಸಾಂತ್ರನಂ ಗೊಳಿಸಿದರು ತಮ್ಮ 
ಕಷ್ಟವ ಬಣ್ಣಿಸಿ ॥341 


ತಿರುಗಿ ನಾ ಭಾರತಕೆ ಪೋಗಲೇ? ಹೇಡಿತನ 
ವಿರುವುದೇ ಬವಣೆಯಿದು ಪರಿಹಾರ ವೇನಿದಕೆ? 


ಬರಲಿಹುದೊ ಮುಂದೇನು? ನಾ ಪ್ರಿಟೋರಿಯವನ್ನು ತಲುಪುವೆನೆ 
ರಾಮ ರಾಮ। 


ಬರಿದೆ ನಾನಾಫ್ರಿಕಕೆ ಬಂದೆನೇ ಜನನಗದಿ 
ಹರೆಯೆಂದು ಧೈರ್ಯನಿಧಿ ನಿಶ್ಚಯಿಸಿದನು ತಾನು 
ಬರಲಿ ಕಷ್ಟಗಳೆಲ್ಲ ಸಹಿಸುವೆನು ಸಾಧಿಸುವೆ ಬಂದ 
ಕಾರಿಯವನೆಂದು ॥35॥ 


ಸಂಜೆಯಾ ರೈಲಿನಲಿ ಹೊರಟನಾ ಛಲದಂಕ 
ನಂಜದಲೆ ಹಾಸಿಗೆಯ ಚೀಟಿಯನು ಪಡೆದು ತಾ 


ಮುಂಜಾನೆ ತಲುಪಿದನು ಚಾರ್ಲ್ಸ ಟೌನನು ಬಳಿಕ 
ರೈಲಿಲ್ಲದಿರಲು ಮುಂದೆ! 


ಅಂಜಸದ ಚೀಟಿಯಿರೆ ಕುದುರೆ ಗಾಡಿಗೆ ತಾನು 
ಹಿಂಜರಿಯದಲೆ ಹೊರಟು ಜೋಹಾನ್ಸ ಬರ್ಗಿಗಾ 


ನಂಜಿಡಿದ ಬಿಳಿಜನರ ಜಿಂಜಡವ ಭಂಜಿಸಲು 
ಭಜಿಸಿದನು ರಾಮನನ್ನು 136 


ದಾರಿಯಲೆ ದಿನವೊಂದು ಕಳುವಲ್ಕೆ ಚೀಟಿಯದು 
ಹಾರಿಹೋಯಿತು ಯೆನಲ್‌ ನ್ಯಾಯಮಂ ಕೋರಿದಡೆ 


ಕಾರಣವ ಕೇಳನವ ಬಿಳಿಜನರ ಜೊತೆ ಕೂಲಿಯನು 
ಕೂರಲೀಯೆನೆಂದ। 


ಕೂರು ನೀ ಗಾಡಿಯನು ಹೊಡೆವವನ ಕೆಲದೊಳೆಗೆ 
ಮೀರಿದರೆ ಗಾಡಿಯದು ಹೊರಡುವುದು ಬೇರೇನು 


ದಾರಿಕಾಣದೆ ಪುತಲಿ ಜಾತನವ ಮಾನವನು ಸಹಿ 
ಸಿದನು ಕುಳಿತನಲ್ಲೇ 137॥ 


67 


ಮೂರು ಗಂಟೆಗೆ ಗಾಡಿ ಫರ್ಡೆ ಕೋಫನು ತಲುಪೆ 
ಕಾಲಿಡುವ ಹಲಗೆಯಲಿ ಸಾಮಿ ನೀ ಕೂರೆನುತೆ 


ಕೂರ ಬಯಸಿದನವನ ಜಾಗದಲಿ ಚಿಮೊಗಂ ಸಿಗರೇಟ 
ಸೇದಲೆಂದು। 


ಸೈರಿಸಿದೆ ಮೊದಲಿಲ್ಲಿ ಕೂರಲವ ಮಾನವನು 
ಬೇರೆಡೆಯೊಳಿರೆನೊಳಗೆ ಕೂರುವೆನು ಸೈಗುಡಲು 


ಕಾರಣೆಯದೇಕೆನಲ್ಕೇರಿ ಬಂದೇರಿಸಿದ ಪಟಪಟನೆ 
ಕೆನ್ನೆಗಳಿಗೆ ॥38॥ 


ಕೆಳಕೆ ತಳ್ಳಲ್ಕೆಳಸೆ ಧೈರ್ಯ ತಾಳುತೆ ಗಾಂಧಿ 
ಬಿಳಿಯ ಕಂಬಿಯ ದೃಢದಿ ಹಿಡಿದು ಕುಳಿತನು ಹಠದಿ 


08 


ಬಿಡೆನು ಮುರಿದರು ಮೂಳೆ ಜೀವವಳಿದರು ಬಿಡೆನು ಯೆಂದು 
ತಾ ಗಟ್ಟಿಮನದಿ। 


ಹಳಿದನವ ಹೊಡೆದನವ ಗದರಿದನು ಗುದ್ದಿದನು 
ತಿಳಿದ ಬೈಗುಳ ಬಯ್ತಿಡದೆ ಬೈದು ಮುಗಿಸಿದನು 


ಕಳನನೊಳಗಿದ್ದ ಜಿನತಡೆಯೆ ತಾ ಕಳೆಗೆಟ್ಟು ಕುಳಿತ 
ನಿನ್ನೊಂದು ಬದಿಗೆ ॥39 


ದುರುದುರನೆ ನೋಡಿದನು ಕೆಕ್ಕರಿಸಿ ಕೆಡೆ ನುಡಿದ 
ನುರಿದುರಿದು ಬೀಳ್ದನಾ ಮುಕ್ಕ ಟೆಂಟಣಿಸಿದಂ 


ಬೆರಳಲೇಡಿಸಿ ನುಡಿದ ಸ್ವಾಂಡರ್ಟನದು ಬರಲಿ ಮಾಡುವೆನು 
ನೋಡುಯೆಂದು। 


ಥರಥರ ನಡುಗಿ ಗಾಂಧಿ ಬೇಡಿದಂ ದೇವನಂ 
ಪರಿಹರಿಸು ಕಷ್ಟಮಂ ರಾಮ ಸೀತಾ ರಾಮ 
ಕರುಣಿಸಾ ಧೈರ್ಯಮಂ ಜೀವದಿಂ ದೂರನ್ನು 
ಸೇರಿಸೆಂದೆನುತೆ ಮನದೊಳ್‌ ॥40॥ 


ಸೇರಿತಾ ರಾತ್ರಿಯಲಿ ಗಾಂಡಿ ಸ್ಟಾಂಡರ್ಟನನು 
ಭಾರತೀಯರು ಕೆಲರು ಕರೆದೊಯ್ಯೆ ಬಂದಿರಲು 


ಹಾರಿದನು ಬಗ್ಗಮಂ ಕಂಡ ತುರು ಹಿಂಡು ಬರೆ 
ಹರುಷದಿಂ ಹಾರುವಂತೆ! 


ತೇರೊಳಾ ಸಾಹೇಬರಂಗಡಿಯ ಸೇರಿದನು 
ತೇರೈಸಿ ಜನ ಬಂದು ನುಡಿಸೆ ಪೇಳಿದನಾಗ 


ದಾರುಣದ ಬವಣೆಯನು ಮರುಗಿದರು ತಮಗೆ ಪಾಡಿದುವೆ 
ಕಟ್ಟಿಟ್ಟುದೆಂದು ॥41॥ 


ನಾಳೆ ಗಾಡಿಯೊಳೆಂತು ಪಯಣವನು ಬೆಳೆಸುವುದು 
ಕೂಳನವ ನೇಗೈವನೋ ಯೆನುತೆ ವಿಷಯವನು 


ತಿಳುಹಿ ಮೇಲಧಿಕಾರಿಗೊಂದು ಪತ್ರವ ಬರೆದು ಕಳುಹಿ 
ದನು ನ್ಯಾಯಕಾಗಿ। 


ನಾಳೆ ಗಾಡಿಯು ಬೇರೆ ಗಾಡಿ ಹೊಡೆವವ ಬೇರೆ 
ಕೀಳುತನ ತೋರಿದವ ನಾಳೆ ಬರುವವನಿಲ್ಲ 


ನಾಳೆ ನೀ ನೊಳಗಡೆಯೆ ಕೂರಲೇರ್ಪಡಿಸುವೆನು 
ಯೆಂದುತ್ತರಿಸಿದನವನು ॥42॥ 


69 


ಮರುದಿನವೆ ಸುಖದಿಂದ ಜೋಹಾನ್ಸ ಬರ್ಗತಾ 
ತಲುಪಿದನು ಕರೆದೊಯ್ಯೆ ಬಂದವಗೆ ಗುರುತಿಲ್ಲ 


ದಿರೆ ಗಾಂಧಿ ನೋಡಿ ತಾ ಗಾಡಿಯಲಿ ನ್ಯಾಷನಲ್‌ 
ಹೋಟಲಿಗೆ ಪೋಗಲಾಗಿ! 


ನಿರುಕಿಸುತಲವನ ತಾ ಹೋಟಲಿನ ಯಜಮಾನ | 
ನರುಹಿದನು ವಿನಯದಲೆ ಕೊಠಡಿ ತುಂಬಿಹುದೆಂದು 


ತಿರುಗಿ ಕಮ್ರುದ್ದೀನರಂಗಿಗೆ ಗಾಡಿಯನು ಹೊಡೆಸಿದನು 
ಪುತಲಿ ಕಂದ ॥43॥ 


ಗನಿಯವರು ತಾವಿವನ ದಾರಿ ನೋಡುತಲಿರಲು 
ಬದಿಯ ವಂಶ ಲಲಾಮ ಗಾಡಿಯಿಂದವತರಿಸಿ 


70 


ದನು ಹೋಟೆಲಿನ ಕಥೆಯ ಕೇಳುತವೆ ಸೇಠಜೀ ಗಹಗಹಿ 
ಸಿ ನಕ್ಕರಾಗ। ' 
ನಿನಗೆಂತು ತೋರಿತೈ ಸ್ಥಳವಲ್ಲಿ ದೊರೆವುದೆಂ 
ದೆನಲೇಕೆಸಿಗದು ? ನಿನಗರಿಯ ದಿಲ್ಲಿಯ ಪರಿಯು 


ದಿನ ನಾಲ್ಕು ಕಳೆಯೆ ತಿಳಿಯುವುದೆನುತೆ ಪೇಳ್ಗರಾ ಭಾರತೀಯರ 
ಪಾಡನು ॥44॥ 


ಕೇಳಿರೈ ದೇಶವಿದು ನಿಮಗೆ ತಕ್ಕುದದಲ್ಲ 
ತಾಳುವೆವು ಕೀಳ್ಮೆಯನು ಧನದಾಸೆ ಯಿಂದಾವು 


ಬಾಳುವೆವು ಧನಕಾಗಿ ಮಾನವೆಂಬುದದಿಲ್ಲ ಭಾರತದ 
ಜನರಿಗಿಲ್ಲಿ | 


ನಾಳೆ ಕೀಳರಗತಿಯ ಪಯಣವೇ ನಿಮಗಹುದು 
ರೈಲಿನಲಿ ಮೊದಲೆರಡು ದರ್ಜೆ ಸಿಗುವುದದೆಲ್ಲಿ 


ಕೂಲಿಗಳು ನಾವೆನಲ್‌ ನಿಮ್ಮ ಯತ್ನವು ಸಾಲದೆಂದನಾ 
ಪುತಲಿ ಜಾತ ॥45॥ 


ಮರುಗಿದನು ಮನದಲ್ಲೆ ಭಾರತೀಯರ ಬಗೆಗೆ 
ಕೆರಳಿದನು ಬಿಳಿಜನರ ದೌಷ್ಟ್ಯಮಂ ನೆನೆನೆನೆದು | 


ಹಲುಬಿದನು ತಮವರ ನಿಸ್ಸಹಾಯತೆಗಾಗಿ ರಾಮನೇ 
ಶರಣೆಂದನು!। 


ತೆರಳುವೆನು ನಾ ನಾಳೆ ಮೊದಲನೆಯ ದರ್ಜೆಯಲೆ 
ದೊರೆಯದಿರೆ ಪಯಣಮಂ ಬೆಳೆಸುವೆನು ಗಾಡಿಯಲೆ 


ಬರಿದೆ ಸೈರಿಸೆ ಮಾನ ಹಾನಿಯನು ಯೆನ್ನುತಲೆ 
ನಿಶ್ಚಯಿಸಿದನು ಮನದೊಳು ॥46॥ 


ಬರೆದ ನೋಲೆಯ ಮೇಲಿನಧಿಕಾರಿಗಾಕ್ಷಣವೆ 
ಬರುವೆ ನಾ ಬ್ಯಾರಿಸ್ಟರನು ಮೊದಲ ದರ್ಜೆಯಲೆ 


ತೆರಳುವುದು ರೂಢಿ ತಾನದಕೆ ಚೀಟಿಯ ತಾವು ದೊರಕಿಸಲು 
ಬೇಕು ಯೆಂದು! 


ಧರಿಸಿದನು ಬಟ್ಟೆಯನು ತಾನಾಂಗ್ರ ರೀತಿಯಲಿ 
ದಿರಸು ತಾ ಯೋಗ್ಯತೆಯ ಕುರುಹು ಜಗದೊಳಗೆನುತೆ 


ತೆರಳಿ ನಿಲ್ದಾಣದಲಿ ಸ್ವರ್ಣನಾಣ್ಯವನೊಂದನೆಸೆದು ಚೀಟಿಯ 
ಕೇಳಲು ॥47॥ 


fe 


ಸಲುಗೆಯಿಂ ನುಡಿದನಾ ಮಾಸ್ತರನು ಮೋಹನನ 
ನಿಲುವ ನೋಡುತೆ ನೀವೆ ಪತ್ರವನು ಬರೆಸಿದವ 


ರಿಳುಹೆನಾ ಹಾಲೆಂಡಿನವನು ಬಲ್ಲೆನು ನಿಮ್ಮ ಮನದ 
ಜಂಜಡವನೆಲ್ಲ! 


ಸಲಿಸುವೆನು ಚೀಟಿಯನು ದಾರಿಯಲಿ ಜನ ನಿಮ್ಮ 
ನಿಳುಹಿದರೆ ದೂರದಿರಲೆನ್ನನೆನೆ ಸಂತಸದಿ 
ಸಿಲುಕಿಸೆನು ನಿಮನೆಂದಾ ಕರ್ಮಚಂದಸುತ ಸಂಭ್ರಮದಿ 
ಹೊರಟನಾಗ ॥48॥ 


ದಾರಿಯಲಿ ಚೀಟಿಯನು ಸರಿಗಾಣಲೆಂದೋರ್ವ 
ನೇರಿ ಗಾಡಿಯ ಕಂಡು ಕೂಲಿಯನು ಕೆಂಪೇರಿ 


ಇ 


ಮೂರನೆಯ ತರಗತಿಗೆ ಹೋಗೆಂದು ಬೆರಳಿನಲೆ 
ಸೂಚಿಸಿದ ದರ್ಪದಿಂದ! 


ತೋರಿದನು ಚೀಟಿಯನು ಕೆಳಗಿಳಿದು ಮಾತಾಡು 
ಕಾರಣವು ಬೇಕಿಲ್ಲ ನೀ ಬಿಳಿಯ ಜನರೊಡನೆ 


ತೂರಬಹುದೇ ಕೂಲಿ! ಹೋಗು ಹೋಗೆಂದೆನುತೆ 
ಘರ್ಜಿಸಿದ ಧೂರ್ತನಾಗ ॥49॥ 


ಮಾಡುವದದೇನಿವನು ಹೊಡೆಯುವನೊ? 
ಬಡಿಯುವನೊ 

ಖೋಡಿಯೆನುತಿರೆ ಗಾಂಧಿ ಬಿಳಿಯ ಸಜ್ಜನನೋರ್ವ 
ಬೇಡ ಬಿಡು ಕುಳಿತಿರಲಿ ಗಾಡಿಯಲಿ 


' 
; 


ನಾವೀರ್ವರಡ್ಡಿಯೇ ನಿಲ್ಲರೆನಲು। 
ಕಾಡಲೆಡೆಯಿಲ್ಲವೆನೆ, ಕೂಲಿಯವ ನೊಡನೆ ನೀ 
ಕೂಡ ಬಯಸಲು ತನಗೆ ಖತಿಯಿಲ್ಲವೆಂದೆನುತೆ 


ಗಾಡಿಯಿಂದಿಳಿದು ತಾ ಗೊಣಗುತ್ತೆ ಕಾವಳಿದು ಕೆಂಮೊಗಂ 
ಕಪ್ಪಿಟ್ಟನು 1501 


ಕಾರುಣ್ಯನಿಧಿ ರಾಮ ರಕ್ಷಿಲು ಮೋಹನನು 
ಪಾರಾದೆನೆನ್ನುತ್ತೆ ತಾ ಪ್ರಿಟೋರಿಯವನ್ನು 

ಸೇರಿದನು ರಾತ್ರಿಯಲಿ ಕರೆದೊಯ್ಯೆ ಸೇಠರೇ ಬಂದಿಹರು 
ಎಂದು ಮುದದಿ! 

ಬೀರಿದನು ದಿಟ್ಟಿಯನ್ನತ್ತಿತ್ತ ಕಾಣದಿರೆ 


ಬೇರೆಜನ ಪೋಗುವನ್ನೆಗಮಲ್ಲಿ ನಿಂತಿರ್ದು 


ಪೋರಬಂದರ ವೀರ ಚಿಂತಿಸುತೆ ಮನದಲ್ಲೆ ಕೇಳಿದನು 
ಕಾವಲವನ  ॥51॥ 


ಎಲ್ಲಿ ಪೋಗುವುದೆಂದು ತಿಳಿಯೆ ನಾ ನೂರಿದನು 
ಬಲ್ಲೆ ನಿಲ್ಲವೆನುತ್ತೆ ತಾ ಚೀಟಿಯನು ಕೊಟ್ಟು 
ದೆಲ್ಲಿಹುದು ವಸತಿ ಗೆಡೆಗೊಡುವ ಭೋಜನ ಶಾಲೆಯದನೆನಗೆ 
ತಿಳುಹಿರೆನಲು। 

ಗಲ್ಲವನು ತೀಡೆ ತಾನತಿ ವಿನಯದಾಧೂರ್ತ 

ನಿಲ್ಲೆ ರಾತ್ರಿಯ ಕಳೆವೆನೆಂದಿರಲು ಮೋಹನನು 
ಸಲ್ಲಾಪ ಕೆಳಸಿ ತಾ ಬಂದನಲ್ಲಿಗದೋರ್ವ ನೀಗ್ರೊ 
ತಾತೋರ್ಪೆನೆಂದ ॥52/ 


73 


ಇರಲು ಸಂಶಯ ಬೇರೆ ದಾರಿಗಾಣದೆ ಸೈಗು ಶ್ರೀ 


ಗತ್‌ 
ಡಲು ನೀಗ್ರೊ ಕರೆದೊಯ್ದು ಜಾನ್‌ಸ್ವನಿನ ಹೋಟೆಲಿಗೆ ।॥ ದಂಡೀ ದಂಡಕಂ ॥ 
ಕರೆದವನನೊಳವಾತಿನೊಳು ತಿಳುಹಲೆಲ್ಲಮಂ | 
ee ಮಾ ದಿನವು ಪಠಿಪುದೈ ದಿವ್ಯಮಂ ನವ್ಯಮಂ | 
ಬರುವವರು ಬಿಳಿಜನರು ಕರಕರಿಸೆ ಕಯ್ದೆಸರ್‌ ಗಾಂಧಿ ಚಾರಿತ್ರ್ಯಮಂ ಭವ್ಯಮಂ ಪುಣ್ಯಮಂ ಭಾರತ | 
ಬರುವುದಲೆ ನೀವುಣಲು ಕೊಠಡಿಯಲೆ ಸಮಶ್ರಿಯು ಶ್ರೇಷ್ಠ ಲೀಲಾ ವಿಶೇಷಾನ್ವಿತಂ ತಾನೆನಲ್‌ ಸರ್ವ 
ದೊರೆವುದೆಲೆ ಸಂತಸದಿ ನಿಮ್ಮ ಕಷ್ಟವ ಬಲ್ಲೆನುಪಕ್ಕತನು ಪಾಪೌಘಮಂ ಸುಟ್ಟು ಸತ್ಯಾತಂ ಮಾಳ್ದುದೀ 
ತಾನೆಂದನು ॥53॥ ಕಾವ್ಯರತ್ನಂ ಸತ್ಯಥಾ ಕಲ್ಪವ್ಯಕ್ಷಂ ॥ 


*okk kkk 
ದಿನವು ನೆನೆವು ದ್ಯ ಗಾಂಧಿ ವಂಶಾಬ್ದಿ ಸಂಜಾತ 
ಶುಭ್ರಾಂಶುವಂ ಪುತ್ತಲೀ ಗರ್ಭಸಿಂಧೂತ್ಮಶೀತಾಂಶು 
ವಂ ಕರ್ಮಚಂದಾಖ್ಯ ಚಂಡಾಶು ಸಂಭೂತ ನಂ 


74 


ಧರ್ಮನಂ ಪೋರಬಂದರ್ಯಶೋ ರಾಶಿಯಂ 
ದಿವ್ಯ ಸತ್ಯರ್ಷಿಯಂ ನಿತ್ಯನಂ ಸತ್ಯನಂ ಸತ್ಯಸಂಕಲ್ಪನಂ 
ದೀನ ಸಂರಕ್ಷನಂ ತಾತ ಗಾಂಧೀಜಿಯಂ ದಂಡಿಯಂ 
ಚಕ್ರಿಯಂ ಖಾದಿಯಂ ತೊಟ್ಟುನಂ ಭಾರತಂ ದುಃಖಿ 
ಸಲ್‌ ಶೂರ ಸತ್ಕಾಯುಧಂ ಧೈರ್ಯದಿಂ ನಿಂದು 
ಪಾಶ್ಚಾತ್ಕರಂ ಗೆಲ್ಲ ಸತ್ಯಾಗ್ರಹಂ ಖ್ಯಾತಿಯಂ ಪೂಂದಿರಲ್‌ 
ಕಿಂದದೇ ಸತ್ಯ ಪೋದತ್ತು ನಿಂದಿತ್ತು ತಾನಾಗ್ರಹಂ 
ಕಾಲವೇ ಸರ್ವಕೂ ಕಾರಣಂ ಕಾಲಕಾಂ ಸರ್ವದಾ 
ವಂದಿಪೆಂ ॥ 


ದಿನವು ಭಜಿಪುದ್ಳೆ ಸತ್ಯ ಸಂಸಕ್ತನಂ 
ತ್ಯಕ್ತ ಹಿಂಸಾತನಂ ರಿಕ್ತರಕ್ಷೈಕ ದೀಕ್ಷಾ ವಿಲಾಸಾ 


ತನಂ ರಾಮನಾಪಾದರಕ್ರೋತ್ಸಲ ಧ್ಯಾನ ರಕ್ತಾ 


ತನಂ ಮುಕ್ತ ಪಾಪಾತನಂ ಕರ್ಮಸಕ್ತಾತನಂ 
ದೀನದತ್ತಾತನಂ ನಿರ್ಮಲ ಜ್ಯೋತಿಯಂ 
ಮೋಹನಂ ತಾನೆನಲ್ಕಸ್ಥಿಶೇಷಾತ್ಮನಂ ನಿತ್ಯಕೀ 
ರ್ತ್ಯಾತ್ಮನಂ ಪುತ್ನಲೀ ರತ್ನಮಂ ಕರ್ಮಚಂದೀಯ 
ಸೌಭಾಗ್ಯ ಸಂದೋಹಮಂ ಮೋಹನಾ ಕಾರನಂ 
ಸಾಧ್ವಿ ಕಸ್ತೂರಿ ಬಾ ನಾಥನಂ ಪ್ರೀತನಂ ಸಾಧುವಂ 
ಜೋಗಿಯಂ ತ್ಯಾಗಿಯಂ ತವಸಿಯಂ ಸತ್ಯಮೇ 


ದೈವಮೆಂದಿರ್ದನಂ ಶಾಂತನಂ ಪಾಪಮಂ 
ಶೋಧಿಸಲ್ಯನ್ನಮಂಬಿಟ್ಟನಂದಾಫ್ರಿಕಾಖಂಡ 
ದೊಳ್‌ ಕೃಷ್ಣವರ್ಣೀಯರನ್ನೆತ್ತಿದಾಧೀರನಂ 
ಭಾರತಂ ದೈನ್ಯದಿಂ ಕೂಡಿರಲ್‌ ಖಾದಿಯಿಂ ದೀನ 


75 


ರಿಂಗನ್ನಮಂ ಕೊಟ್ಟನಂ ದಿಟ್ಟನಂ ಬೆಳ್ಳನಂ 
ದರ್ಪದಿಂ ದೌಷ್ಟ್ಯದಿಂದೆಮನಂ ಮೆಟ್ಟುತುಂ 
ಬಾಧಿಸಲ್‌ ಜಾತಿಯಂ ದೂಷಿಸಲ್‌ ಗೋಗಳಂ 
ಹಿಂಸಿಸಲ್‌ ದೇಶಮಂ ಶೋಷಿಸಲ್‌ ರತ್ನಸಂದೋ 
ಹಮಂ ಸಾಗಿಸಲ್‌ ಗುಂಡಿನಿಂ ವೀರರಂ ಚೆದುರಿಸಲ್‌ 
ಶಿಕ್ಷೆಯಿಂ ದುಗ್ರರಂದಾಗಿರಲ್‌ ಧೀರನೀ ಹಿಂಸೆಯಿಂ 
ದೋಷಮೇ ಬರ್ಕುಮೆಂದೆಂದಿಗುಂ ಸತ್ಯಮೇ 
ಸುಂದರಂ ಸತ್ಯಮೇ ದೈವಮುಂ ಸತ್ಯರೂಪಂ ಶಿವಂ 
ಸತ್ಯಮೇ ಶಸ್ತ್ರ ಮೆಂದೆನ್ನುತಂ ನಿಶ್ಚಯಂ ಗೈಯ್ಯುತುಂ 
ಧೈರ್ಯದಿಂ ಶೌರ್ಯದಿಂ ಶಾಂತಿಯಿಂ ನೀತಿಯಿಂ 
ಸತ್ಯಮೇ ಗೆಲ್ಲು ಮೆಂದೊಪ್ಪಿ ಕಾದುತ್ತಿರಳ್‌ ವೀರ 


ಸತ್ಕಾಯುಧಂ ಸತ್ಯಮಂ ಬಗ್ಗಿಸಲ್ಕಾಗದೇ 
ಕಂಬಿಯಂ ಕಿತ್ತರಾ ಚೆಂಮೊಗರ್‌ ನಾಚಿ ಚಾಣಿಕ್ಯ 
ತಾನೆತ್ತಲೋ ಕಾಣೆ ನಾನದ್ದುತಂ ಶಸ್ತದಾಡಂ 
ಬರಂ ತೋರದಾ ಸಂಗರಂ ಸದ್ದೆ ತಾನಿಲ್ಲದಾ | 
ಯುದ್ದಮಿಂದದ್ದುತಂ ಕೇಳೆ ನಿಲ್ಲೀ ವರಂ | 
ದುಷ್ಪನಿಂದೋರ್ವನಿಂ ನಂದಿತೀ ಜ್ಯೋತಿತಾ 
ನಾದೊಡಂ 

ಸತ್ಯದಾ ಕಾಂತಿತಾ ಕುಂದದೇ ನಿತ್ಯತಾ ರಾಜಿಸು 


ತ್ರಿರ್ಪುದಾ ಸತ್ಯದಿಂ ಲೋಕಕೇ ಮಂಗಳಂ ಮಂಗಳಂ 
ಮಂಗಳಂ ॥ 


೫ ೫: kk kk 


76 


1968 ಅಕ್ಟೋಬರ್‌ 1, ಗಾಂಧಿ ಶತಾಬ್ದಿ ಸಮಿತಿಯ ಮುಖ್ಯಸ್ಥರು (ಎಡದಿಂದ ಬಲಕ್ಕೆ) 
ಶ್ರೀ ಜೆ.ಎಂ.ಟಿ. ಪ್‌ ಶ್ರೀ ವೀರೇಂದ್ರ ಪಾಟೀಲ್‌, ತ್ರೀ ಶ೦ಕರೇಗೌಡರು, ಶ್ರೀ ಮತ್ತೂರು ಕೃಷ್ಣಮೂರ್ತಿ, 
ಶ್ರೀ ಬೀರೂರು ಚಿದಂಬರ ಜೋಯಿಸರು ಮತ್ತು ಹೊಸಹಳ್ಳಿ ಶ್ರೀ ರಾಮಶಾಸ್ತೀ. 


ಜ್‌ ಕವಿ - ಸಾಹಿತಿ ಬೀರೂರು ಶ್ರೀ ಚಿದಂಬರ ಜೋಯಿಸರು 


ಸುಮಾರು ನೂರು ವರ್ಷಗಳ ಹಿಂದಿನ ಮಾತು. ಚಿಕ್ಕಮಂಗಳೂರು ಚಿಲ್ಲೆ, ಕಡೂರು ತಾಲ್ಲೂಕಿನ 
ಬೀರೂರಿನ ಸಮೀಪ "ಹಿರಿಯಂಗಳ' ಎನ್ನುವ ಒಂದು ಸಣ್ಣ ಗ್ರಾಮ. ಇಲ್ಲಿ ಹಲವಾರು ಕುಟುಂಬಗಳು ನೆಲೆಸಿದ್ದವು. 
ಕೃಷಿಯೇ ಈ ಕುಟುಂಬಗಳ ಜೀವನಾಧಾರವಾಗಿತ್ತು. ಕಾಲಕ್ರಮೇಣ ಇವರೆಲ್ಲ ಬೀರೂರಿಗೆ ಬಂದು ನೆಲೆಸಿದರು. 
ಅಂತಹವರಲ್ಲಿ ದಿ॥ ವೇ ॥ ಬ್ರಂ ॥ ಶ್ರೀ ರಾಮಕೃಷ್ಣ ಜೋಯಿಸರ ಕುಟುಂಬವೂ ಒಂದು. ವೈದಿಕ ಸಂಪ್ರದಾಯಸ್ಥರಾದ 
ಶ್ರೀ ರಾಮಕೃಷ್ಣ ಜೋಯಿಸರು ಮತ್ತು ನಾಗಮ್ಮದಂಪತಿಗಳಿಗೆ ನಾಲ್ಕು ಮಕ್ಕಳು. ಇವರಲ್ಲಿ ಹಿರಿಯವರೇ ದಿ॥ ಶ್ರೀ 
ಬೀರೂರು ಚಿದಂಬರ ಜೋಯಿಸರು. (ಜನನ : 1.8.1914). ಮಾಧ್ಯಮಿಕ ಶಾಲೆಯ ತನಕ ಕಡೂರಿನಲ್ಲಿ ಶಿಕ್ಷಣ. 
ನಂತರ ಸಂಸ್ಕೃತ, ವೇದ - ವೇದಾಂತಗಳ ಅಭ್ಯಾಸದತ್ತ ಒಲವು. ಶೃಂಗೇರಿಯ ವೇ॥ ಬ್ರಂ॥ ಶ್ರೀ ಸುಂದರ ಶಾಸ್ತಿಗಳಲ್ಲಿ 
ಕಾವ್ಯ ಮತ್ತು ಧಾರವಾಡದ ಶ್ರೀ ವೆಂಕಟರಾಮ ಭಟ್ಟರಲ್ಲಿ ಅದ್ವೈತ ವೇದಾಂತ-ತರ್ಕಶಾಸ್ತ್ರಗಳ ಅಭ್ಯಾಸ. 1950ರಲ್ಲಿ 
ಸಂಸ್ಕೃತ ಸಾಹಿತ್ಯ ಪರೀಕ್ಷೆಯಲ್ಲಿ ತೇರ್ಗಡೆ. ಏತನಧ್ಯೆ ತಮ್ಮ ತಂದೆಯವರಾದ ಶ್ರೀ ರಾಮಕೃಷ್ಣ ಜೋಯಿಸರ 
ಮಾರ್ಗದರ್ಶನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರವೇಶ - ಅಧ್ಯಯನ. ಸಾವಿತ್ರಮನವರ ಕೈಹಿಡಿದು ಗೃಹಸ್ಥಾಶ್ರಮ 
ಸ್ವೀಕಾರ. 


1968ರಲ್ಲಿ ಗಾಂಧೀ ಶತಮಾನೋತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರ ಮತ್ತು ಗಾಂಧೀ ಸಾರಕ ನಿಧಿಯ 
ಅಪೇಕ್ಷೆಯ ಮೇರೆಗೆ ಕನ್ನಡದಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯ ಜೀವನ ಚರಿತ್ರೆಯನ್ನು ಕಾವ್ಯರೂಪದಲ್ಲಿ 
ರಚಿಸಲು ಚಿದಂಬರ ಜೋಯಿಸರು ತೊಡಗಿದರು. ಅತ್ಯಂತ ಅಲ್ಪ ಕಾಲದಲ್ಲಿ ಮಹಾತ್ಮಗಾಂಧೀಜಿ ಬಗ್ಗೆ ಹಲವಾರು 
ಆಕರ ಗ್ರಂಥಗಳನ್ನು ಓದಿ, ಅವುಗಳ ಸಾರವನ್ನು ತಮ್ಮ ಕಲ್ಪನೆಯ ಮೂಸೆಯಲ್ಲಿ ಎರಕ ಹೊಯ್ದಾಗ ಹೊರಬಂದ 
ಅಪರೂಪದ ಕಾವ್ಯಾಭರಣವೇ "ಮೋಹನ ತರಂಗ'. ಈ ಕಾವ್ಯದ ಬಿನ್ನಹ ಪದ್ಯಗಳಲ್ಲಿ ಒಂದನ್ನು ಇಲ್ಲಿ 
ಉಲ್ಲೇಖಿಸುವುದು ಉಚಿತವೆನಿಸುತ್ತಿದೆ. ಈ ಪದ್ಯ ಕಾವ್ಯದ ಬಗೆಗಿನ ಜೋಯಿಸರ ನಿಲುವನ್ನೂ ಸಾರಿ ಹೇಳುತ್ತದೆ. 


""ಸರಳತೆಯು ಶೈಲಿಯಲಿ ಪದಗಳಲಿ ಮೈತ್ರಿಯದು ಬರೆವ ವೇಗದ ಜೊತೆಗೆ ತಿದ್ದದಿಹ ಚೆಲುವು । 
ನೆರೆದ ಜನ ಮೆಚ್ಚುವಂದದ ಬಲುಹು ಕಾವ್ಯದೊಳು ಶಾರದೆಯ ಕೃಪೆಯಲ್ತೆ ಬೇರೆಯೇನಿಹುದು ॥' 


